ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 


ಬೆಂಗಳೂರು, ಗುರುವಾರ , ಮಾರ್ಚ್ ೨೪, ೨೦೧೬ ( ಚೈತ್ರ ೪ , ಶಕ ವರ್ಷ ೧೯೩೭) 
Bengaluru , Thursday , March 24 , 2016 ( Chaithra 4 , Shaka Varsha 1937 ) 


ಸಂಚಿಕೆ ೧೨ 
Issue 12 


ಭಾಗ ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 

ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


IN THE HON BLE COURT OF THE LXVIII ADDITIONAL CITY CIVIL JUDGE, AT BENGALURU 


P & S . C . NO. 74/ 2016, Hg , Date : 02 - 04 - 2016, 


PETITIONERS : 


1) 


2) 
3) 


Sri. B . JANAKIRAMANA, S /o Late . B . Sreeramaiah Cherty, aged about 72 years", residing at : No .67 /1, Kanakapura 
Road, Basavanagudi, Bengaluru -560 004 . 
Smt. B .SHAMALA VIJAY , W /0 Late . B .Vijaya Bhaskar , aged about 57 years 
Smt. B .SHRUTHI, D /o Late . B . Vijaya Bhaskar, aged about 32 years 
Smt. B .SUMAN , S /o Late . B .Vijaya Bhaskar, aged about 30 years (2) to (4 ) residing at: No.67 /2 , Kanakapura Road , 
Basavanagudi, Bengaluru - 560 004 . 


- VIS 


RESPONDENTS 


NIL 


Notice is hereby given that a petition has been made to this court under section 372 of the Indian Succession Act for grant of 
Succession Certificate to the First Petitioner in respect of the movable assets of the deceased Sri. B . Sreeramaiah Chetty , who died on 
21 - 07- 2009 at Madanapalle. 

Be known that no caveat has been entered and the said petition is posted for hearing on 02 -04 - 2016 at 11 0 " Clock . Any 
person /s claiming to have any interest may come and participate in the Proceedings before the grantof Succession Certificate . 


SCHEDULE 


Grant Succession Certificate for the release of one half share of the amount, equivalent to Rs. 59, 39 ,091/- out of 
Rs. 1, 18 ,78 , 182/- lying with the official liquidator along with interest to the First petitioner and 1/ 3rd share in the remaining half share 
(1/6th share of the whole ) equivalent to Rs. 19 ,79 ,697 /- out of Rs. 1,18 ,78 , 182/- each to the second , third and fourth petitioners . 
Given undermy hand and seal of the court on this 04 /03 /2016 day of March 2016 . 


P . D . 20 
SC - 05 


BY ORDER OF THE COURT, 

ASSISTANT REGISTRAR , 
CITY CIVIL COURT, BENGALURU . 


( ೨೮೭) 


೨೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪ , ೨೦೧೬ 

ಭಾಗ ೫ 
ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ, ಬೆಂಗಳೂರು - 560 001 

ಈ ತಿದ್ದುಪಡಿ ಅಧಿಸೂಚನೆ 

ಸಂಖ್ಯೆ : ಇ (3 )14321 /2015 - 16 / ಪಿಎಸ್‌ಸಿ, ದಿನಾಂಕ:10 - 02 - 2016. 
ಉಲ್ಲೇಖ : 1. ಆಯೋಗದ ಅಧಿಸೂಚನೆ ಸಂಖ್ಯೆ : ಇ ( 3) 133/ 2015 -16/ ಪಿಎಸ್‌ಸಿ, ದಿನಾಂಕ:30 - 06 - 2015 . 

2 . ಆಯೋಗದ ಸೇರ್ಪಡೆ ಅಧಿಸೂಚನೆ ಸಂಖ್ಯೆ: ಇ(3) 11207/2015 -16 / ಪಿಎಸ್‌ಸಿ, ದಿನಾಂಕ:15 - 09 - 2015. 
ರಾಜ್ಯದ ವಿವಿಧ ಇಲಾಖೆಗಳಲ್ಲಿರುವ ಕಿರಿಯ ಸಹಾಯಕ / ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ, ಕರ್ನಾಟಕ ನಾಗರಿಕ ಸೇವೆಗಳ ( ಲಿಪಿಕ 
ಹುದ್ದೆಗಳ ನೇಮಕಾತಿ) ನಿಯಮಗಳು 1978 ಮತ್ತು ಅದರ ತಿದ್ದುಪಡಿ ನಿಯಮಗಳನ್ವಯ ನೇಮಕಾತಿ ಮಾಡಲು ಉಲ್ಲೇಖಿತ- (1) ರ ಅಧಿಸೂಚನೆಯ 
ಅನುಬಂಧ - 02ಕ್ಕೆ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿನ 297 ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳನ್ನು ಸೇರ್ಪಡೆ(Addendum ) ಗೊಳಿಸಿ ಆಯೋಗವು 
ಉಲ್ಲೇಖಿತ- 2ರ ಸೇರ್ಪಡೆ ಅಧಿಸೂಚನೆಯನ್ನು ಪ್ರಕಟಪಡಿಸಲಾಗಿತ್ತು. 

ದಿನಾಂಕ:15 - 09 -2015ರಂದು ಸೇರ್ಪಡೆ ಅಧಿಸೂಚನೆಯನ್ನು ಪ್ರಕಟಿಸಿದ ನಂತರದಲ್ಲಿ ಸರ್ಕಾರವು ಮೇಲ್ಕಂಡ ನೇಮಕಾತಿ ಪ್ರಾಧಿಕಾರಿಯವರಿಗೆ 
ನೀಡಲಾದ ಸ್ಪಷ್ಟಿಕರಣವನ್ನು ಅನುಷ್ಠಾನಗೊಳಿಸುವ ಸೀಮಿತ ಉದ್ದೇಶಕ್ಕಾಗಿ, ಉಲ್ಲೇಖಿತ -(1) ರ ಅಧಿಸೂಚನೆಯ ಕಂಡಿಕೆ - 01ರಲ್ಲಿ “ಅನುಬಂಧದಲ್ಲಿ 
ತಿಳಿಸಿರುವ ಹುದ್ದೆಗಳ ವರ್ಗೀಕರಣವು ಅನಿವಾರ್ಯ ಸಂದರ್ಭದಲ್ಲಿ ಬದಲಾವಣೆಗೆ ಒಳಪಟ್ಟಿರುತ್ತದೆ ” ಎಂಬುದಾಗಿ ನಿರ್ದಿಷ್ಟಪಡಿಸಲಾಗಿರುವ ಅವಕಾಶದಂತೆ, 
ಉಲ್ಲೇಖಿತ -( 2) ರ ಸೇರ್ಪಡೆ ಅಧಿಸೂಚನೆಯಲ್ಲಿ ಪ್ರಕಟಿಸಲಾದ ಮೇಲ್ಕಂಡ ಇಲಾಖೆಯಲ್ಲಿನ ಹೈದರಾಬಾದ್ - ಕರ್ನಾಟಕ ವೃಂದದ 47 ಹಾಗೂ ಉಳಿಕೆ 
ಮೂಲ ವೃಂದದ 250 ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳ ವರ್ಗೀಕರಣವನ್ನು ನೇಮಕಾತಿ ಪ್ರಾಧಿಕಾರಿಗಳು ದೃಢೀಕರಿಸಿ ನೀಡಲಾದಂತೆ ಪರಿಷ್ಕರಿಸಿ 
ಅಭ್ಯರ್ಥಿಗಳ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 
1. ವಾಣಿಜ್ಯ ತೆರಿಗೆ ಇಲಾಖೆ, ಬೆಂಗಳೂರು. 

ಹೈದ್ರಾಬಾದ್ - ಕರ್ನಾಟಕ ವೃಂದದ ಹುದ್ದೆಗಳು - 47 
ಇತರೆ ಮಹಿಳೆ ಗ್ರಾಮೀಣ | ಮಾ .ಸೈ . | ಕ. ಮಾ. ಅ . | ಯೋ . ಅ. | ಅಂ . ವಿ 
ಪ . ಜಾ . 
ಪ . ಪಂ . 
ಪ್ರ - 1 
ಪ್ರ - 2ಎ 
ಪ್ರ -2ಬಿ 
ಪ್ರ - 3ಎ 
ಪ್ರ - 3ಬಿ 
ಸಾ . ಅ . 
ಒಟ್ಟು 

- 2 
* ಅಂಗವಿಕಲ( ಅಂಧ/ ದೃಷ್ಟಿಮಾಂದ್ಯ) 

ಉಳಿಕೆ ಮೂಲ ವೃಂದದ ಹುದ್ದೆಗಳು - 250 
ಇತರೆ 

ಮಹಿಳೆ | ಗ್ರಾಮೀಣ ಮಾ . ಸೈ . ಕ. ಮಾ . ಅ . | ಯೋ . ಅ. | ಅಂ . ವಿ | ಒಟ್ಟು 
ಪ. ಜಾ . | 10 | 10 

9 | 4 

1 | 2 | 


* * 


* * * 


ಪ . ಪಂ . 


ಪ್ರ - 1 


ಪ್ರ - 2ಎ 


1 * 


* * * 


ಪ್ರ - 2ಬಿ 
ಪ್ರ - 3ಎ, 
ಪ್ರ -3ಬಿ 
ಸಾ . ಅ . 


| 


26 


1 


36 


| 


30 


1 * * 


1 * * * 


250 


1 * * * * 
| ಒಟ್ಟು | 571 72 59 | 25 | 13 | 14 | 10 
* ಅಂಗವಿಕಲ ( ಅಂಧ/ ದೃಷ್ಟಿಮಾಂದ್ಯ) , * ಶ್ರವಣದೋಷ, * * * ಚಲನವಲನ ವೈಕಲ್ಯ ** ** ಕುಷ್ಠರೋಗದಿಂದ ಗುಣಮುಖರಾದ/ ಮಾನಸಿಕ ಅಸ್ವಸ್ಥ 
PR No. 44 

ಮನೋಜ್ ಕುಮಾರ್ ಮೀನಾ, ಭಾ . ಆ. ಸೇ ., 
SC-100 

ಕಾರ್ಯದರ್ಶಿ , 
ಕರ್ನಾಟಕ ಲೋಕಸೇವಾ ಆಯೋಗ 


೨೮೯ 


ಭಾಗ ೫ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪ , ೨೦೧೬ 
ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗಸೌಧ, ಬೆಂಗಳೂರು - 560 001 
ಈ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಇ (2) 3285/ 2015 - 16 / ಪಿಎಸ್‌ಸಿ, ದಿನಾಂಕ: 23 - 02 - 2016 
ಉಲ್ಲೇಖ: 1) ಆಯೋಗದ ಅಧಿಸೂಚನೆ ಸಂಖ್ಯೆ: ಇ(3) 133/2015 -16 / ಪಿಎಸ್‌ಸಿ, ದಿನಾಂಕ: 30 - 06 - 2015 

2 ) ಆಯೋಗದ ಸೇರ್ಪಡೆ ಅಧಿಸೂಚನೆ ಸಂಖ್ಯೆ: ಇ( 2) 125 /2015 -16 / ಪಿಎಸ್‌ಸಿ, ದಿನಾಂಕ : 15 - 09 - 2015 
ರಾಜ್ಯದ ವಿವಿಧ ಇಲಾಖೆಗಳಲ್ಲಿರುವ ಸಹಾಯಕರು / ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಕರ್ನಾಟಕ ನಾಗರೀಕ ಸೇವೆಗಳ ( ಲಿಪಿಕ ಹುದ್ದೆಗಳ 
ನೇಮಕಾತಿ) ನಿಯಮಗಳು 1978 ಮತ್ತು ಅದರ ತಿದ್ದುಪಡಿಯನ್ವಯ ನೇಮಕಾತಿ ಮಾಡಲು ಉಲ್ಲೇಖಿತ - 01ರ ಮೊದಲ ಅಧಿಸೂಚನೆಯ 
ಅನುಬಂಧ - 01ರಲ್ಲಿ ಆಯೋಗವು ಉಲ್ಲೇಖ(2)ರ ಅಧಿಸೂಚನೆಯನ್ನೂ ಸೇರ್ಪಡೆಗೊಳಿಸಿ ಪ್ರಕಟಿಸಲಾಗಿತ್ತು. 

ಉಲ್ಲೇಖಿತ -(1)ರ ಅಧಿಸೂಚನೆಯ ಅನುಬಂಧದಲ್ಲಿ ತಿಳಿಸಿರುವ ಹುದ್ದೆಗಳ ಸಂಖ್ಯೆ / ವರ್ಗೀಕರಣವು ಅನಿವಾರ್ಯ ಸಂದರ್ಭದಲ್ಲಿ ಬದಲಾವಣೆಗೆ 
ಒಳಪಟ್ಟಿರುತ್ತದೆ ಎಂದು ನಿರ್ದಿಷ್ಟಪಡಿಸಲಾಗಿರುವ ಅವಕಾಶದಂತೆ, ಉಲ್ಲೇಖ -(1) ಮತ್ತು (2) ರಲ್ಲಿರುವ ತಿದ್ದುಪಡಿಗಳು ಈ ಕೆಳಕಂಡಂತಿರುತ್ತದೆ: 

ದಿನಾಂಕ: 30 - 06 -2015ರ ಮುಖ್ಯ ಅಧಿಸೂಚನೆಯಲ್ಲಿನ ತಿದ್ದುಪಡಿಗಳು 
ಕ್ರ. ಸಂ . | ಮುಖ್ಯ ಅಧಿಸೂಚನೆಯಲ್ಲಿನ ಕ್ರಮ ಸಂಖ್ಯಾವಾರು ಇಲಾಖೆಗಳು 

ತಿದ್ದುಪಡಿಗಳು 
ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, | ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಮೈಸೂರು 
ಮೈಸೂರು ( 6) 

ಎಂದು ಓದಿಕೊಳ್ಳತಕ್ಕದ್ದು 
[ ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಬೆಂಗಳೂರು 

ಎಂಬುದರ ಬದಲಾಗಿ ] 
ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಉಳಿದ ಮೂಲ ವೃಂದಕ್ಕೆ ಮೀಸಲಾದ ಹುದ್ದೆಗಳಲ್ಲಿ ಗ್ರಾಮೀಣ 
ಬೆಂಗಳೂರು ( 7) 

ಮೀಸಲಾತಿಯ ಒಟ್ಟು ಹುದ್ದೆಗಳನ್ನು 02” ಎಂದು ಓದಿಕೊಳ್ಳತಕ್ಕದ್ದು (01 

ಹುದ್ದೆಯ ಬದಲಾಗಿ) 
3. | ಖಜಾನೆ ಇಲಾಖೆ , ಕಲಬುರ್ಗಿ ವಿಭಾಗ (13) 

ಹೈದರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ಮೀಸಲಾದ ಹುದ್ದೆಗಳಲ್ಲಿ ಸಾ . ಅ/ 
ಅಂಗವಿಕಲ ಮೀಸಲಾತಿಯಡಿ ಅಂಧ/ ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ ³02 
ಹುದ್ದೆಗಳು ಎಂದು ಓದಿಕೊಳ್ಳತಕ್ಕದ್ದು 
*01 ) ಎಂಬುದರ ಬದಲಾಗಿ 

* 01 - 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಚಿಕ್ಕಮಗಳೂರು ( 18) . ಇತರೆ ಮೀಸಲಾತಿಯಡಿ ಒಟ್ಟು ಹುದ್ದೆಗಳನ್ನು °03” ಎಂದು ಓದಿಕೊಳ್ಳತಕ್ಕದ್ದು 

[ 04ರ ಬದಲಾಗಿ ] 
5 . | ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ದಾವಣಗೆರೆ ( 21 ) ಸಾಮಾನ್ಯ ಅರ್ಹತೆ / ಇತರೆ ಮೀಸಲಾತಿಯಡಿ ²02² ಹುದ್ದೆಗಳು [ O1ರ 

ಬದಲಾಗಿ] ಮತ್ತು ಅಂಗವಿಕಲ ಮೀಸಲಾತಿಯ #01 ಹುದ್ದೆ [+02ರ 
ಬದಲಾಗಿ] ಓದಿಕೊಳ್ಳತಕ್ಕದ್ದು 
ಅದರಂತೆ ಒಟ್ಟು ಹುದ್ದೆಗಳನ್ನು ಸಾಮಾನ್ಯ ಅರ್ಹತೆಯಡಿ *04 ಎಂದು 
(03ರ ಬದಲಾಗಿ) ಮತ್ತು ಅಂಗವಿಕಲ ಮೀಸಲಾತಿಯಡಿ 01 ಎಂದು ( 02ರ 
ಬದಲಾಗಿ) ಓದಿಕೊಳ್ಳತಕ್ಕದ್ದು. 


4 , 


ದಿನಾಂಕ : 15 - 09 - 2015 ರ ಮೊದಲನೇ ಸೇರ್ಪಡೆ ಅಧಿಸೂಚನೆಯಲ್ಲಿನ ತಿದ್ದುಪಡಿಗಳು 
ಸೇರ್ಪಡೆ ಅಧಿಸೂಚನೆಯಲ್ಲಿನ ಕ್ರಮ ಸಂಖ್ಯಾವಾರು 

ತಿದ್ದುಪಡಿಗಳು 
ಇಲಾಖೆಗಳು 


ಕ್ರಸಂ. 


6. 


| ಉದ್ಯೋಗ ಮತ್ತು ತರಬೇತಿ ಇಲಾಖೆ, ಬೆಂಗಳೂರು (4) ಉದ್ಯೋಗ ಮತ್ತು ತರಬೇತಿ ಇಲಾಖೆ [ಉದ್ಯೋಗ ವಿಭಾಗ] ಎಂದು 

ಓದಿಕೊಳ್ಳತಕ್ಕದ್ದು, (ಉದ್ಯೋಗ ಮತ್ತು ತರಬೇತಿ ಇಲಾಖೆ ಬದಲಾಗಿ) 
ವಿಕಲಚೇತನ ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಪರಿಶಿಷ್ಟ ಜಾತಿ ಎದುರು ಮೊದಲ ಅಡ್ಡ ಸಾಲಿನಲ್ಲಿರುವ ( Row ) 
ನಿರ್ದೇಶನಾಲಯ , ಬೆಂಗಳೂರು ( 5 ) 

ಕ್ರಮಾಂಕಗಳನ್ನು ತೆಗೆದುಹಾಕಲಾಗಿದೆ ( 2 ರಿಂದ 9 ರವರೆಗೆ) 
ಪ. ಜಾ./ಇತರೆ ಮೀಸಲಾತಿಯಡಿ 01 ಹುದ್ದೆ ಮತ್ತು ಒಟ್ಟು ಹುದ್ದೆಗಳು ²01² 
ಎಂದು ಓದಿಕೊಳ್ಳತಕ್ಕದ್ದು ಹಾಗೂ ಪ್ರ - 2 ( ಬಿ)/ ಇತರೆ ಮೀಸಲಾತಿಗೆ 
ನಮೂದಿಸಲಾಗಿರುವ ಯಾವುದೇ ಹುದ್ದೆ ಇರುವುದಿಲ್ಲ ( 01 ಹುದ್ದೆ ಹಾಗೂ 
ಒಟ್ಟು ಹುದ್ದೆಗಳು 01ರ ಬದಲಾಗಿ) 


೨೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪ , ೨೦೧೬ 


ಭಾಗ ೫ 


ಕ್ರಸಂ. 


ಸೇರ್ಪಡೆ ಅಧಿಸೂಚನೆಯಲ್ಲಿನ ಕ್ರಮ ಸಂಖ್ಯಾವಾರು 

ಇಲಾಖೆಗಳು 


ತಿದ್ದುಪಡಿಗಳು 


8 . 


ಸಾರ್ವಜನಿಕ ಗ್ರಂಥಾಲಯ ಇಲಾಖೆ , ಬೆಂಗಳೂರು ( 6) 


9. 


ನಗರ ಸಿವಿಲ್ ನ್ಯಾಯಾಲಯ , ಬೆಂಗಳೂರು ( 20) 


| ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಬೀದರ್ ( 23) 


ಪರಿಶಿಷ್ಟ ಜಾತಿ/ಮಹಿಳಾ ಅಭ್ಯರ್ಥಿಗೆ ಯಾವುದೇ ಹುದ್ದೆ 
ಮೀಸಲಾಗಿರುವುದಿಲ್ಲ ( 01 - ಅಲ್ಲ) 
ಉಳಿದ ಮೂಲ ವೃಂದದ ಹುದ್ದೆಗಳಲ್ಲಿ ಪ. ಪಂ / ಗ್ರಾಮೀಣ ಮೀಸಲಾತಿಗೆ 
*01 ಹುದ್ದೆ ಎಂದು ಓದಿಕೊಳ್ಳತಕ್ಕದ್ದು 
ಉಳಿದ ಮೂಲ ವೃಂದದ ಒಟ್ಟು ಹುದ್ದೆಗಳ ಸಂಖ್ಯೆ 01 ಎಂದು 
ಓದಿಕೊಳ್ಳತಕ್ಕದ್ದು ( 05ರ ಬದಲಾಗಿ) 
ಹೈದರಾಬಾದ್ -ಕರ್ನಾಟಕ ಪ್ರದೇಶದ ವೃಂದದ ಹುದ್ದೆಗಳ ಪೈಕಿ 
ಪ್ರ- 1/ ಗ್ರಾಮೀಣ ಅಭ್ಯರ್ಥಿಗೆ ಯಾವುದೇ ಹುದ್ದೆ ಮೀಸಲಾಗಿರುವುದಿಲ್ಲ 
( 01ರ ಬದಲಾಗಿ) 
ಪರಿಷ್ಕತ ವರ್ಗೀಕರಣ ಪಟ್ಟಿಯು ಕೆಳಕಂಡಂತಿದೆ : 


11 . 


ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಕೊಪ್ಪಳ ( 25) 


12 . | ವಾಣಿಜ್ಯ ತೆರಿಗೆ ಇಲಾಖೆ, ಬೆಂಗಳೂರು (12) . 


ವಾಣಿಜ್ಯ ತೆರಿಗೆ ಇಲಾಖೆ, ಬೆಂಗಳೂರು 
ಹೈದರಾಬಾದ್ - ಕರ್ನಾಟಕ ಪ್ರದೇಶದ ವೃಂದದ ಹುದ್ದೆಗಳು - 22 
ಮಹಿಳೆ ಗ್ರಾಮೀಣ | ಮಾ . ಸೈ | ಕ. ಮಾ . ಅ 


ಇತರೆ 


ಯೋ 


. ಅ 


ಅಂ . ವಿ 


ಒಟ್ಟು 


ಪ . ಜಾ 


ಪ . ಪಂ 


- 


- 


ಪ್ರ - 1 
ಪ್ರ - 2ಎ 
ಪ್ರ - 2ಬಿ 


------- 


ಪ್ರ - 3ಎ 


ಪ್ರ - 3ಬಿ 
ಸಾ . ಅ 


ಒಟ್ಟು 


10 


| 


5 


| 


5 


ಅಂಗವಿಕಲ * ( ಅಂಧ/ ದೃಷ್ಟಿಮಾಂದ್ಯ) 

ಉಳಿದ ಮೂಲ ವೃಂದದ ಹುದ್ದೆಗಳು - 158 
ಇತರೆ | ಮಹಿಳೆ ಗ್ರಾಮೀಣ ಮಾ . ಸೈ | ಕ. ಮಾ . ಅ 
4 

6 

- 2 


ಒಟ್ಟು 


ಯೋ . ಅ 

2 


ಅಂ . ವಿ 
1** 


ಪ . ಜಾ 


| 


24 


ಪ. ಪಂ 


ಪ್ರ - 1 


ಪ್ರ - 2ಎ 
ಪ್ರ -2ಬಿ 


ಪ್ರ - 3ಎ 


ಪ್ರ -3ಬಿ 


ಸಾ . ಅ 


| 


15 | 


| 


24 


1 * * * * 


| ಒಟ್ಟು 


| 


27 


| 


49 


39 


| 


16 


| 


12 


6 


. 


* ಅಂಗವಿಕಲ ( ಅಂಧ / ದೃಷ್ಟಿಮಾಂದ್ಯ), **(ಶ್ರವಣದೋಷ), * ** ( ಚಲನವಲನವೈಕಲ್ಯ), * ** *(ಕುಷ್ಟರೋಗದಿಂದ ಗುಣಮುಖರಾದ) 
PR No . 45 

ಮನೋಜ್ ಕುಮಾರ್ ಮೀನಾ, ಭಾ . ಆ. ಸೇ ., 
SC - 50 

ಕಾರ್ಯದರ್ಶಿ, 
ಕರ್ನಾಟಕ ಲೋಕಸೇವಾ ಆಯೋಗ 


ಕ್ರಸಂ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 

೨೯೧ 
ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ ಬೆಂಗಳೂರು - 560 001 

ನೇಮಕಾತಿ ಪ್ರಕಟಣೆ 

ಸಂಖ್ಯೆ: ಎಆರ್‌ಎಸ್ 29 ಇಎಸ್‌ಟಿ2014 ದಿನಾಂಕ: 22 - 02 - 2016 
ವಿಷಯ : 

ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆಯಲ್ಲಿ ಖಾಲಿ ಇರುವ ತಾಂತ್ರಿಕ ಸಹಾಯಕರು (ರೆಫೋಗ್ರಫಿ) ( ಪರಿಶಿಷ್ಟ ಪಂಗಡ) 

ಬ್ಯಾಕ್ ಲಾಗ್ ಹುದ್ದೆಯನ್ನು ಭರ್ತಿ ಮಾಡುವ ಬಗ್ಗೆ. 
ಉಲ್ಲೇಖ: ಸಂ : ಕಸಂವಾ 20 ರಾಪಸಿ 2015 , ದಿ: 10.12. 2015 

ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಗ್ರೂಫ್- ಸಿ ವೃಂದಕ್ಕೆ ಸೇರಿದ ಪರಿಶಿಷ್ಟ ಪಂಗಡದ ಈ ಕೆಳಕಂಡ ಒಂದು 
ಬ್ಯಾಕ್‌ಲಾಗ್ ಹುದ್ದೆಯನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ನಿಗಧಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ದ್ವಿಪ್ರತಿಗಳಲ್ಲಿ 
ಅರ್ಜಿ ಆಹ್ವಾನಿಸಲಾಗಿದೆ. ಈ ನೇಮಕಾತಿಯನ್ನು ಸರ್ಕಾರದ ಸುತ್ತೋಲೆ ಸಂಖ್ಯೆ : ಸಿಆಸುಇ 11 ಸೇಹಿಮ 2001. ದಿನಾಂಕ: 18 .5 .2001 ಮತ್ತು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 13 ಎಸ್‌ಬಿಸಿ 2001 ದಿನಾಂಕ: 21. 11. 2001 ರನ್ವಯ ಹಾಗೂ ಕರ್ನಾಟಕ ಲೋಕಸೇವಾ ಆಯೋಗದ ಸೂಚನೆಯನ್ವಯ 
ನೇರ ನೇಮಕಾತಿ ಮಾಡಲಾಗುವುದು. 

ಇಲಾಖೆಯ ವೃಂದ ಮತ್ತು ನೇರನೇಮಕಾತಿ ನಿಯಮಗಳನ್ವಯ ನಿಗಧಿಪಡಿಸಿರುವ 
ಹುದ್ದೆಯ ಪದನಾಮ 

- ವಿದ್ಯಾರ್ಹತೆ 
ತಾಂತ್ರಿಕ ಸಹಾಯಕರು (ರೆಫೋಗ್ರಫಿ) ಪರಿಶಿಷ್ಟ ಪಂಗಡದ | ವೇತನ ಶ್ರೇಣಿ ರೂ . 17650 - 450 - 19000 -500 - 21000 - 600 - 24600 
ಬ್ಯಾಕ್‌ಲಾಗ್ ಹುದ್ದೆಯ ವೇತನ ಶ್ರೇಣಿ 

700 - 28800 - 800 - 32000 
2. ಅರ್ಜಿ ಫಾರಂ ಪಡೆಯುವ ದಿನಾಂಕ 

10.03.2016 
ಅರ್ಜಿ ಫಾರಂ ಸಲ್ಲಿಸಲು ಕೊನೆಯ ದಿನಾಂಕ 

ದಿ : 10.04 .2016 ಮಧ್ಯಾಹ್ನ 5 .00 ಗಂಟೆಯೊಳಗಾಗಿ ತಲುಪುವಂತೆ 

ಕಳುಹಿಸಬೇಕು. 
4. ಅಭ್ಯರ್ಥಿಯ ವಯಸ್ಸು 

ಕನಿಷ್ಟ 18 ವರ್ಷಗಳು ಗರಿಷ್ಟ 40 ವರ್ಷಗಳು 
ತಾಂತ್ರಿಕ ಸಹಾಯಕ (ರೆಫೋಗ್ರಫಿ) ಹುದ್ದೆಗೆ ಬೇಕಾಗಿರುವ ನೇರ ನೇಮಕಾತಿ: 
ವಿದ್ಯಾರ್ಹತೆ 

ಎಸ್.ಎಸ್.ಎಲ್. ಸಿ ಯೊಂದಿಗೆ ಫೋಟೋಗ್ರಫಿಯನ್ನೊಳಗೊಂಡಂತೆ 
ಸಿನಿಮಾಟೋಗ್ರಫಿಯಲ್ಲಿ ಡಿಪ್ಲೋಮಾ ಹೊಂದಿರತಕ್ಕದ್ದು. ಅಥವಾ ತತ್ಸಮಾನ 
ವಿದ್ಯಾರ್ಹತೆಯೊಂದಿಗೆ ಎರಡು ವರ್ಷಗಳಿಗೆ ಕಡಿಮೆ ಇಲ್ಲದ 
ಫೋಟೋಗ್ರಫಿಯಲ್ಲಿ ಮೈಕ್ರೋಫಿಲಂ ಒಳಗೊಂಡ ಪ್ರಾಯೋಗಿಕ ಅನುಭವ 
ಹೊಂದಿರಬೇಕು. 
Essential: Must be a diploma holder in cinematography which 
includes photography or have passed SSLC examination or 
equivalent qualification with not less thn two years practical 
experience in Photography including microfilming . 
Desirable : A degree in science with Physics or chemistry as one of 
the major subject. 
ಆದ್ಯತೆಯ ಅಗತ್ಯತೆ: 
ಭಾರತದಲ್ಲಿ ಕಾನೂನು ರೀತ್ಯಾ ಸ್ಥಾಪಿತವಾದ ವಿಶ್ವವಿದ್ಯಾನಿಲಯದಿಂದ 
ಭೌತಶಾಸ್ತ್ರ ಅಥವಾ ರಸಾಯನ ಶಾಸ್ತ್ರ ಮುಖ್ಯ ವಿಷಯದೊಂದಿಗೆ ವಿಜ್ಞಾನ 
ಪದವಿ ಪಡೆದಿರತಕ್ಕದ್ದು. ಗಣಕ ಯಂತ್ರದ ತಿಳುವಳಿಕೆ ಕಡ್ಡಾಯ . 


| 6. 


ಲಗತ್ತುಗಳು 


( ಅ) ಶಿಕ್ಷಣ ವಿದ್ಯಾರ್ಹತೆಯ ಪ್ರಮಾಣ ಪತ್ರಗಳು. 
( ಆ) ಜನ್ಮ ದಿನಾಂಕದ ಬಗ್ಗೆ ಪ್ರಮಾಣ ಪತ್ರ 
( ಇ) ಅಭ್ಯರ್ಥಿಯು ಕಲಿತ ಶಾಲೆಯ /ಕಾಲೇಜಿನ ಮುಖ್ಯಸ್ಥರು ಕೊಟ್ಟಿರುವ 
ಪ್ರಮಾಣ ಪತ್ರ 
( ಈ ) ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ 
(ಉ ) ಅರ್ಜಿಯಲ್ಲಿ ಅಭ್ಯರ್ಥಿಯು ತನ್ನ ಇತ್ತೀಚಿನ ಭಾವ ಚಿತ್ರ ಲಗತ್ತಿಸತಕ್ಕದ್ದು. 

ಆಯ್ಕೆಯಾದ ಅಭ್ಯರ್ಥಿಯು ಮೈಕ್ರೋಫಿಲಂ ಹಾಗೂ ಡಿಜಿಟಲೈಸೇಶನ್ 
ಕಾರ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಯಾವುದೇ ಕಛೇರಿ ಕೆಲಸ ಮಾಡಲು 
ಸಿದ್ದರಿರತಕ್ಕದ್ದು. 


೨೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


ಭಾಗ ೫ 


ಕ್ರಸಂ. 


ಹುದ್ದೆಯ ಪದನಾಮ 


7. 


ಅರ್ಜಿ ಸಲ್ಲಿಸಬೇಕಾದ ವಿಳಾಸ 


ಇಲಾಖೆಯ ವೃಂದ ಮತ್ತು ನೇರನೇಮಕಾತಿ ನಿಯಮಗಳನ್ವಯ ನಿಗಧಿಪಡಿಸಿರುವ 

ವಿದ್ಯಾರ್ಹತೆ 
ನಿರ್ದೇಶಕರು, 
ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ, 
ಕೊಠಡಿ ಸಂಖ್ಯೆ: 126 , 1ನೇ ಮಹಡಿ. 
ವಿಕಾಸ ಸೌಧ, ಬೆಂಗಳೂರು- 560091 


1 . 


ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಲಕೋಟೆಯ ಮೇಲೆ 
“ ಬ್ಯಾಕ್ ಲಾಗ್ ತಾಂತ್ರಿಕ ಸಹಾಯಕ ಹುದ್ದೆಗೆ ನೇಮಕಾತಿ ಅರ್ಜಿ ” 
ಎಂದು ನಮೂದಿಸತಕ್ಕದ್ದು. 


ನಿರ್ದೇಶಕರು ಹಾಗೂ ನೇಮಕಾತಿ ಪ್ರಾಧಿಕಾರ 
ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ, ಬೆಂಗಳೂರು-1 


ಅರ್ಜಿ ನಮೂನೆ| 

ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆಯಲ್ಲಿ 
ತಾಂತ್ರಿಕ ಸಹಾಯಕ (ಗ್ರೂಪ್‌- ಸಿ) ಬ್ಯಾಕ್‌ಲಾಗ್ ಹುದ್ದೆಗೆ ನೇರ ನೇಮಕಾತಿಗಾಗಿ ಅರ್ಜಿ 


ಪಾಸ್‌ಪೋರ್ಟ್ 
ಸೈಜ್‌ಭಾವ ಚಿತ್ರ 


ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 
( ದಪ್ಪ ಅಕ್ಷರದಲ್ಲಿ) 
ತಂದೆ/ಗಂಡ/ಪೋಷಕರ ಹೆಸರು 


ಜನ್ಮ ದಿನಾಂಕ ( ಅಂಕಿ ಮತ್ತು ಅಕ್ಷರಗಳಲ್ಲಿ 
ಲಿಂಗ (ಗಂಡು/ಹೆಣ್ಣು) 
ವಿದ್ಯಾರ್ಹತೆ: 
( ಶಾಲೆ /ಕಾಲೇಜಿನ ವಿಳಾಸದೊಂದಿಗೆ) 


ಮತ 


ಜಾತಿ/ಉಪ ಜಾತಿ 


ವೈವಾಹಿಕ ಸ್ಥಿತಿ ( ವಿವಾಹಿತ/ ಅವಿವಾಹಿತ) 


ಸರ್ಕಾರಿ / ಅರೆಸರ್ಕಾರಿ ನೌಕರಿಯಲ್ಲಿದ್ದರೆ : 
ಅರ್ಜಿಯನ್ನು ಇಲಾಖಾ ಮುಖ್ಯಸ್ಥರ ಮೂಲಕ 
ಸಲ್ಲಿಸತಕ್ಕದ್ದು. ಇಲ್ಲವಾದಲ್ಲಿ ಅವರಿಂದ ನಿರಪೇಕ್ಷಣಾ 
ಪತ್ರ ಪಡೆದು ಸಲ್ಲಿಸತಕ್ಕದ್ದು. 
ಲಗತ್ತಿಸಿರುವ ದಾಖಲೆಗಳ ಪಟ್ಟಿ 


ದೃಢೀಕರಣ 
ಈ ಮೇಲೆ ಒದಗಿಸಿದ ಎಲ್ಲಾ ಮಾಹಿತಿ ನಿಜವಾದ ಮತ್ತು ಪೂರ್ಣ ಪ್ರಮಾಣದ ಮಾಹಿತಿ ಎಂದು ಪ್ರಮಾಣೀಕರಿಸುತ್ತೇನೆ. ಇವು ಸುಳ್ಳೆಂದು ಕಂಡು 
ಬಂದಲ್ಲಿ ನನ್ನ ಅರ್ಜಿಯನ್ನು ತಿರಸ್ಕರಸಬಹುದಾಗಿದೆ. 


ದಿನಾಂಕ: 


ಅಭ್ಯರ್ಥಿಯ ಸಹಿ 


PR No . 46 
SC- 10 


೨೯೩ 


ಭಾಗ ೫ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 
ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗಸೌಧ, ಬೆಂಗಳೂರು - 560 001 

ಸೇರ್ಪಡೆ ಅಧಿಸೂಚನೆ - 2 
ಸಂಖ್ಯೆ: ಇ ( 2) 3293 / 2015 - 16 / ಪಿಎಸ್‌ಸಿ, ದಿನಾಂಕ: 15 - 03 - 2016 
ಉಲ್ಲೇಖ: 1) ಆಯೋಗದ ಅಧಿಸೂಚನೆ ಸಂಖ್ಯೆ: ಇ(3)133/2015 -16 / ಪಿಎಸ್‌ಸಿ, ದಿನಾಂಕ: 30 -06 -2015 . 

_ 2) ಆಯೋಗದ ಸೇರ್ಪಡೆ ಅಧಿಸೂಚನೆ ಸಂಖ್ಯೆ : ಇ(2)125 / 2015 - 16 / ಪಿಎಸ್‌ಸಿ, ದಿನಾಂಕ: 15 - 09 - 2015. 
ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿಯಿರುವ ಸಹಾಯಕರು / ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಕರ್ನಾಟಕ 
ನಾಗರೀಕ ಸೇವೆಗಳ (ಲಿಪಿಕ ಹುದ್ದೆಗಳ ನೇಮಕಾತಿ) ನಿಯಮಗಳು 1978 ಮತ್ತು ಅದರ ತಿದ್ದುಪಡಿಯನ್ವಯ ಆಯೋಗದಿಂದ ಹೊರಡಿಸಲ್ಪಟ್ಟ ಮುಖ್ಯ 
ಅಧಿಸೂಚನೆ ಉಲ್ಲೇಖ (1) ಮತ್ತು ಸೇರ್ಪಡೆ ಅಧಿಸೂಚನೆ ಉಲ್ಲೇಖ ( 2) ಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ ಖಾಲಿಯಿರುವ ಹುದ್ದೆಗಳ ಸಂಖ್ಯೆ ಮತ್ತು 
ವಿವರಗಳನ್ನು ಪ್ರಕಟಿಸಲಾಗಿತ್ತು. 

ಮುಖ್ಯ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಲಾಗಿರುವ ಅವಕಾಶದಂತೆ ಅಧಿಸೂಚನೆಯನ್ನು ಪ್ರಕಟಿಸಿದ ನಂತರದಲ್ಲಿ ಕೆಲವು ನೇಮಕಾತಿ 
ಪ್ರಾಧಿಕಾರಗಳು ತಮ್ಮ ಇಲಾಖೆಯಲ್ಲಿ ಖಾಲಿ ಇರುವ ಸಹಾಯಕರು / ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳ ನೇರ ನೇಮಕಾತಿಗಾಗಿ ಪ್ರಸ್ತಾವನೆ ಸಲ್ಲಿಸಿದ್ದು, 
ಪ್ರಸ್ತುತ ಜಾರಿಯಲ್ಲಿರುವ ಮೀಸಲಾತಿ ನಿಯಮಗಳನ್ವಯ ಕ್ರಮಬದ್ದ ಪ್ರಸ್ತಾವನೆಗಳನ್ನು ಪರಿಗಣಿಸಿ ಒಟ್ಟು 588 ಹುದ್ದೆಗಳನ್ನು ಉಲ್ಲೇಖ (1) ರ ಮುಖ್ಯ 
ಅಧಿಸೂಚನೆಯಡಿ ಸೇರ್ಪಡೆಗೊಳಿಸಿ ಆಯ್ಕೆ ಪ್ರಕ್ರಿಯೆ ಕೈಗೊಳ್ಳಲಾಗುವುದು . ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ, 
ಬೆಂಗಳೂರು ಹಾಗೂ ಕರ್ನಾಟಕ ಗೃಹ ಮಂಡಳಿ , ಬೆಂಗಳೂರು ಈ ಎರಡು ಇಲಾಖೆಗಳಲ್ಲಿನ ಸಹಾಯಕರು/ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೆ 
ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಅನ್ವಯವಾಗುವ ವಿಶೇಷ ಸೂಚನೆಗಳನ್ನು ವಿವರವಾಗಿ ಸದರಿ ಪ್ರಾಧಿಕಾರದ ವರ್ಗೀಕರಣದಡಿ ವಿವರವಾಗಿ ನೀಡಲಾಗಿದೆ 
ಹಾಗೂ ಇನ್ನುಳಿದ ವಿವರಗಳನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಿದೆ. 

ಅನುಬಂಧ- 01ಕ್ಕೆ ಸೇರ್ಪಡೆ ( Addendum) 
- ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳ ನೇಮಕಾತಿಗೆ ಅಂತಿಮ ಸೇರ್ಪಡೆ ಮಾಡುವ ಹುದ್ದೆಗಳ ಪಟ್ಟಿ 
ಇಲಾಖೆ / ನೇಮಕಾತಿ ಪ್ರಾಧಿಕಾರಿಗಳ ಹೆಸರು 

ಹುದ್ದೆಗಳ ಸಂಖ್ಯೆ 


ಪು. 


_ 52 


05 . 


06 . 


ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು 
02 ಕರ್ನಾಟಕ ಸರ್ಕಾರ ಸಚಿವಾಲಯ , ಬೆಂಗಳೂರು 
03 ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು 
04 ಕರ್ನಾಟಕ ಆಡಳಿತ ನ್ಯಾಯಮಂಡಳಿ, ಬೆಂಗಳೂರು 

ಕರ್ನಾಟಕ ಮೇಲ್ಮನವಿ ನ್ಯಾಯಾಧೀಕರಣ, ಬೆಂಗಳೂರು 
ಕರ್ನಾಟಕ ವಿಮಾ ಇಲಾಖೆ, ಬೆಂಗಳೂರು 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು 
ಆಯುಷ್ ಇಲಾಖೆ, ಬೆಂಗಳೂರು 

ಎನ್. ಸಿ. ಸಿ, ನಿರ್ದೇಶನಾಲಯ , ಬೆಂಗಳೂರು 
10 | ಕೃಷಿ ನಿರ್ದೇಶನಾಲಯ , ಬೆಂಗಳೂರು 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ , ಬೆಂಗಳೂರು 
ರೇಷ್ಮೆ ಇಲಾಖೆ, ಬೆಂಗಳೂರು 

ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಬೆಂಗಳೂರು 
14 ಪೌರಾಡಳಿತ ನಿರ್ದೇಶನಾಲಯ, ಪುರಸಭೆ ಶಾಖೆ, ಬೆಂಗಳೂರು 
15 ಪೌರಾಡಳಿತ ನಿರ್ದೇಶನಾಲಯ, ಮಹಾನಗರಪಾಲಿಕೆ ಶಾಖೆ, ಬೆಂಗಳೂರು 
16 ಪಿಂಚಣಿ, ಸಣ್ಣ ಉಳಿತಾಯ ಮತ್ತು ಆಸ್ತಿ - ಋಣ ನಿರ್ವಹಣೆ ನಿರ್ದೇಶನಾಲಯ , ಬೆಂಗಳೂರು 

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಬೆಂಗಳೂರು 
18 | ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಬೆಂಗಳೂರು 

ತಾಂತ್ರಿಕ ಶಿಕ್ಷಣ ಇಲಾಖೆ, ಬೆಂಗಳೂರು 
20 ಉದ್ಯೋಗ ಮತ್ತು ತರಬೇತಿ ಇಲಾಖೆ ( ತರಬೇತಿ ವಿಭಾಗ), ಬೆಂಗಳೂರು 
21 | ಮುದ್ರಣ ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ, ಬೆಂಗಳೂರು 
22 ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು 
23 ಕರ್ನಾಟಕ ಗೃಹ ಮಂಡಳಿ , ಬೆಂಗಳೂರು 
24 | ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಶಿವಮೊಗ್ಗ 

ಒಟ್ಟು 


17 


124 


03 


04 


03 
588 


೨೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


ಭಾಗ ೫ 


1. ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು 

ಉಳಿದ ಮೂಲ ವೃಂದದ ಹುದ್ದೆಗಳು – 22 
ಮಹಿಳೆ ಗ್ರಾಮೀಣ | ಮಾಸ್ಯೆ | ಕಮಾಅ ಯೋ .ಅ. 


ಇತರೆ 


ಅಂ . ವಿ . 


ಒಟ್ಟು 


ಪ . ಜಾ . 


01 | 


01 


02 


ಪ . ಪಂ . 


01 | 


01 


/ 


ಪ್ರ - 2 ( ಎ) 


+ 01 


01 . 


ಪ್ರ - 2( ಬಿ) 


0 


01 


ಪ್ರ - 3 ( ಎ ) 


01 


01. 


ಪ್ರ - 3( ಬಿ) 


| 


+ 01 


- 01 


ಸಾ . ಅ . 


01 


| 


03 | 


* 02 


01 


* 02 


ಒಟ್ಟು 04 | 10 - 04 
ಅಂ . ವಿ . - * ಅಂಧ/ ದೃಷ್ಟಿಮಾಂದ್ಯ 

ಹೈದರಾಬಾದ್ - ಕರ್ನಾಟಕ ವೃಂದದ ಹುದ್ದೆಗಳು - 02 
ಇತರೆ ಮಹಿಳೆ | ಗ್ರಾಮೀಣ | ಮಾಸ್ಯೆ ಕಮಾಅ | 
ಪ . ಜಾ . 

01 | 


ಯೋ 


. ಅ . . 


ಅಂ . ವಿ . 


| ಒಟ್ಟು 


| 


01 


ಪ . ಪಂ . 


ಪ್ರ - 2 ( ಎ) 
ಪ್ರ - 2 ( ಬಿ) 
ಪ್ರ - 3 ( ಎ ) 
ಪ್ರ - 3( ಬಿ) 


ಸಾ . ಅ . 


- 01 


ಒಟ್ಟು 


| 


02 


02 


[ 2 ] ಕರ್ನಾಟಕ ಸರ್ಕಾರ ಸಚಿವಾಲಯ , ವಿಧಾನ ಸೌಧ, ಬೆಂಗಳೂರು 


ಇತರೆ 


ಮಹಿಳೆ 


ಉಳಿದ ಮೂಲ ವೃಂದದ ಹುದ್ದೆಗಳು - 52 
| ಗ್ರಾಮೀಣ | ಮಾಸ್ಯೆ ಕಮಾಅ 

01 . 


( ಯೋ . ಅ. 


ಅಂ . ವಿ . | ಒಟ್ಟು 


ಪ . ಜಾ . 


- 02 


| 


02 


ಪ . ಪಂ . 


| 


ಪ್ರ - 2( ಎ) . 
ಪ್ರ - 2( ಬಿ) 
ಪ್ರ - 3 ( ಎ ) 


ಪ್ರ - 3 ( ಬಿ ) 


- 01 


ಸಾ . ಅ . 


05 | 


08 | 


06 


* * * * 01 


ಒಟ್ಟು 


09 


17 


12 


| 


06 


01 


| 


52 


ಅಂ . ವಿ . - * * * * ಕುಷ್ಠರೋಗದಿಂದ ಗುಣಮುಖರಾದ 


ಭಾಗ ೫ 


೨೯೫ 


೨೯೫ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮಾರ್ಚ್ ೨೪, ೨೦೧೬ 

[3] ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು 

ಉಳಿದ ಮೂಲ ವೃಂದದ ಹುದ್ದೆಗಳು – 03 
ಇತರೆ | ಮಹಿಳೆ | ಗ್ರಾಮೀಣ | ಮಾಸ್ಯೆ | ಕಮಾಲ್ | ಯೋ .ಅ. | ಅಂ . ವಿ. | ಒಟ್ಟು 


ಪ . ಜಾ . 


ಪ. ಪಂ . 


ಪ್ರ - 1 


ಪ್ರ - 2 ( ಎ) 
ಪ್ರ - 2 ( ಬಿ ) 
ಪ್ರ - 3( ಎ) 
ಪ್ರ - 3 ( ಬಿ) 


ಸಾ . ಅ . . 


0] 


01 . 


ಒಟ್ಟು | 

[ 4 ] ಕರ್ನಾಟಕ ಆಡಳಿತ ನ್ಯಾಯಮಂಡಳಿ, ಬೆಂಗಳೂರು 

ಉಳಿದ ಮೂಲ ವೃಂದದ ಹುದ್ದೆಗಳು - 07 
ಇತರೆ ಮಹಿಳೆ ಗ್ರಾಮೀಣ | ಮಾಸ್ಯೆ ಕಮಾಅ | ಯೋ . . | 


ಅಂ . ವಿ. 


ಪ . ಜಾ . 


ಪ . ಪಂ . 


ಪ್ರ - 1 
ಪ್ರ -2(ಎ) 
ಪ್ರ - 2( ಬಿ) 
ಪ್ರ - 3( ಎ ) | 
ಪ್ರ - 3( ಬಿ) . 


ಸಾ . ಅ . 


- 01 


| 


ಒಟ್ಟು 


02 


| 


03 


| 


02 


ಹೈದರಾಬಾದ್ - ಕರ್ನಾಟಕ ವೃಂದದ ಹುದ್ದೆ - 01 
ಇತರೆ | ಮಹಿಳೆ | ಗ್ರಾಮೀಣ | ಮಾಸೈ | ಕಮಾಅ | ಯೋ . ಅ . | ಅಂ . ವಿ . | ಒಟ್ಟು 


ಪ . ಜಾ . 


0 ] 


ಪ . ಪಂ . 


ಪ್ರ - 1 


ಪ್ರ - 2( ಎ ) | 
ಪ್ರ - 2 ( ಬಿ) 


ಪ್ರ - 3( ಎ ) 
ಪ್ರ - 3( ಬಿ) 


ಸಾ . ಅ . 


ಒಟ್ಟು 


[5] ಕರ್ನಾಟಕ ಮೇಲ್ಮನವಿ ನ್ಯಾಯಾಧೀಕರಣ, ಬೆಂಗಳೂರು 

ಉಳಿದ ಮೂಲ ವೃಂದದ ಹುದ್ದೆಗಳು – 03 
| ಇತರೆ | ಮಹಿಳೆ | ಗ್ರಾಮೀಣ | ಮಾಸ್ಯೆ | ಕಮಾಅ | ಯೋ . ಅ. | ಅಂ . ವಿ. | ಒಟ್ಟು 
| - | 01 | - | - | - | - | - | 01 

- | - | - | - | - | - | - | - 


ಪ . ಜಾ . 


ಪ. ಪಂ . 


೨೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


ಭಾಗ ೫ 


ಇತರೆ 


ಗ್ರಾಮೀಣ 


ಮಾಸ್ಯೆ 


ಕಮಾಅ 


| 


ಯೋ 


. ಅ . 


ಪ್ರ - 1 


01 


ಪ್ರ - 2( ಎ) 
ಪ್ರ - 2 ( ಬಿ) 
ಪ್ರ - 3 ( ಎ) 
ಪ್ರ - 3 ( ಬಿ ) | 


ಸಾ . ಅ . 


01 


01 


| 


03 


ಒಟ್ಟು 
ಅಂ . ವಿ . - * ಅಂಧ/ ದೃಷ್ಟಿಮಾಂದ್ಯ 

[6] ಕರ್ನಾಟಕ ವಿಮಾ ಇಲಾಖೆ, ಬೆಂಗಳೂರು 

ಉಳಿದ ಮೂಲ ವೃಂದದ ಹುದ್ದೆಗಳು - 39 
ಇತರೆ ಮಹಿಳೆ ಗ್ರಾಮೀಣ | ಮಾಸೈ | ಕಮಾಅ | ಯೋ . ಅ . . 
ಪ . ಜಾ . 

| 02 

- 02 | - | 01 | 01 | 
ಪ . ಪಂ . 

- - - 
ಪ್ರ - 1 - 
ಪ್ರ - 2 ( ಎ ) 

02 | 


ಅಂ . ವಿ. | ಒಟ್ಟು 

06 . 


* 01 


- 01 


01 . 


* 01 


02 


06 


ಪ್ರ - 2 ( ಬಿ ) 


01 


* 01 


| 


- 02 


* 01 . 


- 01 


ಪ್ರ - 3 ( ಎ ) . 
ಪ್ರ - 3 ( ಬಿ) 


01 


* 01 


02 


ಸಾ . ಅ . 


05 


| 


* * 0 ) 


02 


| 


30 


ಒಟ್ಟು 04 | - 12 09 

| 06 
ಅಂ .ವಿ. - * ಅಂಧ / ದೃಷ್ಟಿಮಾಂದ್ಯ ** ಶ್ರವಣದೋಷ 

ಹೈದರಾಬಾದ್ - ಕರ್ನಾಟಕ ವೃಂದದ ಹುದ್ದೆಗಳು - 03 
ಇತರೆ 

| ಮಹಿಳೆ | ಗ್ರಾಮೀಣ | ಮಾಸ್ಯೆ ಕಮಾಅ | ಯೋ . ಅ . | ಅಂ . ವಿ . 
ಪ . ಜಾ . 


ಒಟ್ಟು 


ಪ . ಪಂ . 


ಪ್ರ - 1 


ಪ್ರ - 2 ( ಎ) 


ಪ್ರ - 2( ಬಿ ) 
ಪ್ರ - 3 ( ಎ ) | 
ಪ್ರ - 3 ( ಬಿ ) . 


ಸಾ . ಅ . 


01 
| 01 


ಒಟ್ಟು 


| 


- 


01 


[ 7] ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು 

ಹೈದರಾಬಾದ್ - ಕರ್ನಾಟಕ ವೃಂದದ ಹುದ್ದೆ - 01 
ಮಹಿಳೆ | ಗ್ರಾಮೀಣ ಮಾಸೈ | ಕಮಾತ್ರ | ಯೋ 


ಇತರೆ 


. ಅ . 


| 


ಅಂ . ವಿ . 


|| 


- 01 | 


01. 


ಪ . ಜಾ . 
ಪ . ಪಂ . 


ಪ್ರ - 1 
ಪ್ರ - 2( ಎ) | 


- 
- 


| 
| 


- 
- 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪ , ೨೦೧೬ 


೨೯೭ 


ಇತರೆ 


| ಮಹಿಳೆ 


ಗ್ರಾಮೀಣ | ಮಾಸೈ | 


| 


ಯೋ 


. ಅ. 


ಅಂ . ವಿ . 


ಒಟ್ಟು 


ಕಮಾಲ್ 
- - 
- - 


- - 


ಪ್ರ - 2( ಬಿ) 
ಪ್ರ - 3( ಎ) 
ಪ್ರ - 3( ಬಿ) . 
ಸಾ . ಅ . 


ಒಟ್ಟು 


[8] ಆಯುಷ್ ಇಲಾಖೆ , ಬೆಂಗಳೂರು 
ಉಳಿದ ಮೂಲ ವೃಂದದ ಹುದ್ದೆಗಳು - 25 
ಗ್ರಾಮೀಣ ಮಾಸೈ ಕಮಾಅ | ಯೋಲಿ 
- 01 


ಇತರೆ 


ಅಂ . ವಿ. 


ಒಟ್ಟು 


ಪ . ಜಾ . 


+ 01 


- 04 


ಪ . ಪಂ . 


ಪ್ರ - 1 


- 04 


ಪ್ರ - 2 ( ಎ ) 
ಪ್ರ- 2( ಬಿ) 
ಪ್ರ - 3( ಎ) 
ಪ್ರ - 3( ಬಿ) 


| 


01 


ಸಾ . ಅ . 


+ 02 


02 


ಒಟ್ಟು 


01 


02 


| 


25 


08 | | 07 | 06 | 01 | 
ಅಂ . ವಿ . - * ಅಂಧ/ ದೃಷ್ಟಿಮಾಂದ್ಯ 

[9 ] ಎನ್ . ಸಿ. ಸಿ . ನಿರ್ದೇಶನಾಲಯ , ಬೆಂಗಳೂರು 

ಹೈದರಾಬಾದ್ - ಕರ್ನಾಟಕ ವೃಂದದ ಹುದ್ದೆಗಳು - 03 
| ಇತರೆ | ಮಹಿಳೆ | ಗ್ರಾಮೀಣ | ಮಾಸ್ಯೆ | ಕಮಾಅ | ಯೋ . ಅ. 
ಪ . ಜಾ . 


0 ] 


01 


ಪ . ಪಂ . 


ಪ್ರ - 1 


ಪ್ರ - 2 ( ಎ) 
ಪ್ರ - 2 ( ಬಿ ) 
ಪ್ರ - 3( ಎ) 
ಪ್ರ -3 ( ಬಿ) 

ಸಾ . ಅ. | 
- ಒಟ್ಟು | 03 | 


03 


[10 ] ಕೃಷಿ ನಿರ್ದೇಶನಾಲಯ , ಬೆಂಗಳೂರು 
ಹೈದರಾಬಾದ್ - ಕರ್ನಾಟಕ ವೃಂದದ ಹುದ್ದೆಗಳು - 24 

| ಗ್ರಾಮೀಣ | ಮಾಸೈ ಕಮಾಅ | ಯೋ . ಅ. 
01 | 02 | - 


ಇತರೆ 


ಅಂ . ವಿ . 
* 01 


| ಒಟ್ಟು 
| 04 


ಪ . ಜಾ . 


ಪ . ಪಂ . 


ಪ್ರ - 1 


ಪ್ರ - 2 ( ಎ ) 
ಪ್ರ - 2 ( ಬಿ) 


| 


01 | 


01 


| 


- 


| 


೨೯೮ 


ಭಾಗ ೫ 


ಅಂ . ವಿ . | ಒಟ್ಟು 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 

ಇತರೆ | ಮಹಿಳೆ | ಗ್ರಾಮೀಣ ಮಾಸ್ಯೆ ( ಕಮಾಅ ಯೋ . ಅ 
ಪ್ರ - 3 ( ಎ) | - | - | - | - | - 
ಪ್ರ - 3 ( ಬಿ) | - | - | - | - | - | - 
ಸಾ . ಅ . . | - | 05 | 05 | 01 | 01 
ಒಟ್ಟು 

| 10 | 08 
ಅಂ . ವಿ. - * ಅಂಧ / ದೃಷ್ಟಿಮಾಂದ್ಯ 

[11] ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೆಂಗಳೂರು 

ಉಳಿದ ಮೂಲ ವೃಂದದ ಹುದ್ದೆಗಳು - 27 
ಇತರೆ | ಮಹಿಳೆ ಗ್ರಾಮೀಣ | ಮಾಸ್ಯೆ | ಕಮಾಅ | ಯೋ .ಅ 
ಪ . ಜಾ . - | 02 | 01 | - | 01 


01 


01 


ಒಟ್ಟು 
04 


ಪ . ಪಂ . 


ಪ್ರ - 1 


01 


_ 03 


- 02 


01 


ಪ್ರ - 2 ( ಎ) 
ಪ್ರ - 2( ಬಿ) 

- 01 
ಪ್ರ -3( ಎ) 
ಪ್ರ -3 ( ಬಿ) 
ಸಾ . ಅ . | 03 | 05 

| 01 | 

* 01 14 
ಒಟ್ಟು 03 | 08 | 07 

05 
ಅಂ . ವಿ. - * ಅಂಧ / ದೃಷ್ಟಿಮಾಂದ್ಯ 

[12 ] ರೇಷ್ಮೆ ಇಲಾಖೆ, ಬೆಂಗಳೂರು 

ಹೈದರಾಬಾದ್ - ಕರ್ನಾಟಕ ವೃಂದದ ಹುದ್ದೆಗಳು - 05 
ಇತರೆ | ಮಹಿಳೆ | ಗ್ರಾಮೀಣ | ಮಾಸ್ಯೆ ಕಮಾಅ | ಯೋ . ಅ . | ಅಂ . ವಿ. 

* | ಅಂ . ವಿ . | ಒಟ್ಟು 
ಪ . ಜಾ . 01 

| 01 
ಪ . ಪಂ . 


ಪ್ರ - 1 
ಪ್ರ - 2 ( ಎ) 
ಪ್ರ - 2 ( ಬಿ ) . 


ಪ್ರ - 3 ( ಎ ) 


ಪ್ರ - 3 ( ಬಿ) 


ಸಾ . ಅ . 


02 


ಒಟ್ಟು 


05 


- 01 | 01 | - 

01 | 01 | - 
[13] ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ 

ಉಳಿದ ಮೂಲ ವೃಂದದ ಹುದ್ದೆಗಳು - 32 
ಇತರೆ | ಮಹಿಳೆ | ಗ್ರಾಮೀಣ | ಮಾಸೈ | ಕಮಾಲೆ | ಯೋ . ಅ . . 
+ 01 | 02 | 02 


ಅಂ . ವಿ. | ಒಟ್ಟು 


ಪ . ಜಾ . 


* 01 


| 


06 


ಪ . ಪಂ . 


ಪ್ರ - 1 


| 


- 


| 


01 


ಪ್ರ - 2( ಎ) 


02 


ಪ್ರ - 2 ( ಬಿ ) 
ಪ್ರ - 3 ( ಎ) 


- 01 
| 01 


| 01 | 
| - | 


- 
- 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


೨೯೯ 


| ಮಾಸ್ಯೆ 


ಕಮಾಅ | ಯೋ . ಅ. . 


ಅಂ . ವಿ . | 


ಒಟ್ಟು 


ಪ್ರ - 3 ( ಬಿ ) . 


ಇತರೆ | ಮಹಿಳೆ | ಗ್ರಾಮೀಣ 

01 | - | - 
| + 02 | 04 | 04 


| 


- 


| 


- 


- 


01 


ಸಾ . ಅ . 


| 


01 


| 


01 


| 


01 


| 


²01 


| 


02 


ಒಟ್ಟು 09 | 10 | 07 | 01 | 01 - 01 | 03 | 32 | 
ಅಂ . ವಿ . - * ಅಂಧ/ ದೃಷ್ಟಿಮಾಂದ್ಯ 

ಹೈದರಾಬಾದ್ - ಕರ್ನಾಟಕ ವೃಂದದ ಹುದ್ದೆಗಳು - 04 
ಇತರೆ | ಮಹಿಳೆ | ಗ್ರಾಮೀಣ | ಮಾಸ್ಯೆ | ಕಮಾಅ | ಯೋ . ಅ. | ಅಂ . ವಿ. | ಒಟ್ಟು 


ಪ . ಜಾ . 


ಪ . ಪಂ . 


ಪ್ರ - 1 


ಪ್ರ - 2 ( ಎ ) 
ಪ್ರ - 2 ( ಬಿ) 


ಪ್ರ - 3 ( ಎ ) 


ಪ್ರ - 3 ( ಬಿ) 


ಸಾ . ಅ . 


ಒಟ್ಟು 


| 


04 


- | 01 | 01 
- 02 | 01 - 01 
[14 ] ಪೌರಾಡಳಿತ ನಿರ್ದೇಶನಾಲಯ , ಪುರಸಭೆ ಶಾಖೆ, ಬೆಂಗಳೂರು 

ಹೈದರಾಬಾದ್ - ಕರ್ನಾಟಕ ವೃಂದದ ಹುದ್ದೆಗಳು - 17 
ಇತರೆ 

ಗ್ರಾಮೀಣ | ಮಾಸ್ಯೆ | ಕಮಾಅ | ಯೋ . ಅ. | ಅಂ . ವಿ . 
- | 01 | 01 


ಒಟ್ಟು 


ಪ . ಜಾ . 


02 


ಪ . ಪಂ . 


- 01 


01 


ಪ್ರ - 1 


01 


ಪ್ರ - 2 ( ಎ) 
ಪ್ರ - 2 ( ಬಿ) 


01 


- 01 


- 09 


01 


| | 


ಪ್ರ - 3 ( ಎ) | 
ಪ್ರ - 3 ( ಬಿ ) | 01 | 
ಸಾ . ಅ. 02 | 03 
ಒಟ್ಟು - 07 | 

03 
ಅಂ . ವಿ . - * ಅಂಧ / ದೃಷ್ಟಿಮಾಂದ್ಯ 
[ 15 ] ಪೌರಾಡಳಿತ ನಿರ್ದೇಶನಾಲಯ , ಮಹಾನಗರಪಾಲಿಕೆ ಶಾಖೆ, ಬೆಂಗಳೂರು 

ಉಳಿದ ಮೂಲ ವೃಂದದ ಹುದ್ದೆಗಳು - 106 
ಇತರೆ | | ಮಹಿಳೆ | ಗ್ರಾಮೀಣ | ಮಾಸ್ಯೆ | ಕಮಾಅ | ಯೋ . ಅ . | ಅಂ . ವಿ . 
ಪ . ಜಾ . 03 05 01 | 01 

* * * 01 
ಪ . ಪಂ . 

01 | 
ಪ್ರ - 1 02 

* * * 01 
ಪ್ರ - 2 ( ಎ ) . 03 05 

* 01 
ಪ್ರ - 2 ( ಬಿ) [ 01 | 01 

* * * 01 
ಪ್ರ - 3 ( ಎ ) . 01 | 01 | 01 

* * * 01 
ಪ್ರ -3( ಬಿ) | 01 | 02 | 01 | - 

* * * 01 


ఒట్టు 


_ 16 


* * * 01 


04 


01 


| 


- 05 


15 


04 


04 


05 


೩೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


ಭಾಗ ೫ 


ಒಟ್ಟು 


ಇತರೆ | ಮಹಿಳೆ 
11 | 16 | 


ಗ್ರಾಮೀಣ ಮಾಸ್ಯೆ ಕಮಾಲ್ 
14 | 05 | 02 


| 
| 


ಯೋ . ಅ . 
02 


ಸಾ . ಅ. 


| 


ಅಂ . ವಿ . 
#01 | 53 


* * * 02 


22 


| 


33 


28 


- 07 


- 


02 


| 


10 


| 


106 


ಇತರೆ | 


01 


_ 01 


ಅಂ . ವಿ - * ದೃಷ್ಟಿಮಾಂದ್ಯ, ** * ಚಲನವಲನವೈಕಲ್ಯ 

- ಹೈದರಾಬಾದ್ - ಕರ್ನಾಟಕ ವೃಂದದ ಹುದ್ದೆಗಳು - 18 

ಮಹಿಳೆ | ಗ್ರಾಮೀಣ | ಮಾಸ್ಯೆ | ಕಮಾಅ | ಯೋ . ಅ. | ಅಂ . ವಿ. | ಒಟ್ಟು 
ಪ . ಜಾ . 01 | - 01 | 01 

03 | 
ಪ. ಪಂ . 01 | 

_ 01 
ಪ್ರ - 1 

01 
ಪ್ರ - 2 ( ಎ) 

02 
ಪ್ರ - 2 ( ಬಿ) . 

01 
ಪ್ರ - 3( ಎ ) . | 01 | - 
ಪ್ರ - 3( ಬಿ) | - | - | - 
- ಸಾ . ಅ. 02 | 03 | 03 

* * * 01 

- 09 
- ಒಟ್ಟು | 08 | 05 | 04 | - 

- | 01 | 18 
ಅಂ. ವಿ. - *** ಚಲನವಲನವೈಕಲ್ಯ 
[16] ಪಿಂಚಣಿ, ಸಣ್ಣ ಉಳಿತಾಯ ಮತ್ತು ಆಸ್ತಿ - ಋಣ ನಿರ್ವಹಣೆ ನಿರ್ದೇಶನಾಲಯ, ಬೆಂಗಳೂರು 

ಹೈದರಾಬಾದ್ -ಕರ್ನಾಟಕ ವೃಂದದ ಹುದ್ದೆಗಳು - 03 
ಇತರೆ ಮಹಿಳೆ ಗ್ರಾಮೀಣ | ಮಾಸ್ಯೆ | ಕಮಾಅಯೋಅ 

ಅಂ . ವಿ . | ಒಟ್ಟು 
ಪ . ಜಾ . 01. 
ಪ . ಪಂ . 
ಪ್ರ - 1 
ಪ್ರ - 2 ( ಎ) 
ಪ್ರ - 2 ( ಬಿ ) 
ಪ್ರ - 3 ( ಎ ) 
ಪ್ರ - 3 ( ಬಿ) 
ಸಾ . ಅ . 
ಒಟ್ಟು 

[17] ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಬೆಂಗಳೂರು 

ಉಳಿದ ಮೂಲ ವೃಂದದ ಹುದ್ದೆಗಳು - 45 
ಇತರೆ | ಮಹಿಳೆ | ಗ್ರಾಮೀಣ 

| ಮಹಿಳೆ | ಗ್ರಾಮೀಣ | ಮಾಸೈ | ಕಮಾಅ | ಯೋಲಿ | ಅಂ . ವಿ . | ಒಟ್ಟು 
ಪ . ಜಾ . 

| 02 | - 0202 | - | - 

* 01 | 07 
ಪ . ಪಂ . 01 - 01 | 

02 
ಪ್ರ - 1 
ಪ್ರ - 2 ( ಎ ) 

06 | 
ಪ್ರ - 2( ಬಿ) 
ಪ್ರ - 3 ( ಎ ) 

01 
ಪ್ರ - 3 ( ಬಿ) 01 

+ 01 
ಸಾ . ಅ . 07 | 05 02 | 01 | 

* * * 01 1 22 
ಒಟ್ಟು 

| 15 | 09 02 | 01 | 01 | 03 | 45 
ಅಂ .ವಿ. - * ಅಂಧ/ ದೃಷ್ಟಿಮಾಂದ್ಯ ## ಶ್ರವಣದೋಷವೈಕಲ್ಯ ##* ಚಲನವಲನವೈಕಲ್ಯ 

ಹೈದರಾಬಾದ್ -ಕರ್ನಾಟಕ ವೃಂದದ ಹುದ್ದೆಗಳು - 15 


03 | 


03 


02 


02 


* * O ] 


02 


03 


05 . 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


೩೦೧ 


| ಮಾಸ್ಯೆ 


ಕಮಾಅ | ಯೋಲಿ 


ಅಂ . ವಿ . 


ಇತರೆ | ಮಹಿಳೆ | ಗ್ರಾಮೀಣ 
01 | 01 [ 01 
01 . 


ಒಟ್ಟು 

03 


ಪ . ಜಾ . 


ಪ . ಪಂ . 


ಪ್ರ - 1 


0 ] 


01 


ಪ್ರ - 2 ( ಎ) 


02 


ಒಟ್ಟು 


04 


| 


01 


| 


ಪ್ರ - 2( ಬಿ) 
ಪ್ರ - 3( ಎ) 
ಪ್ರ - 3 ( ಬಿ ) - - 
ಸಾ . ಅ . 

| 02 | 
07 | 

03 
ಅಂ . ವಿ . - * ಅಂಧ / ದೃಷ್ಟಿಮಾಂದ್ಯ 

[18] ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಬೆಂಗಳೂರು 

ಉಳಿದ ಮೂಲ ವೃಂದದ ಹುದ್ದೆಗಳು - 05 

| ಮಹಿಳೆ | ಗ್ರಾಮೀಣ | ಮಾಸ್ಯೆ ಕಮಾಅ ಯೋ 
ಪ. ಜಾ . | 01 | - | 


ಇತರೆ 


. ಅ . 


ಅಂ . ವಿ . 


ಒಟ್ಟು 


- 01 


ಪ . ಪಂ . 


_ 01 


- - 


+ 01 


ಪ್ರ - 1 
ಪ್ರ - 2 ( ಎ) 
ಪ್ರ - 2( ಬಿ) 
ಪ್ರ - 3 ( ಎ ) 
ಪ್ರ - 3 ( ಬಿ ) 


ಸಾ . ಅ . 


+ 01 


+ 01 


01 


ಒಟ್ಟು 


05 


05 


- - 
ಹೈದರಾಬಾದ್ - ಕರ್ನಾಟಕ ವೃಂದದ ಹುದ್ದೆಗಳು - 04 
| ಮಹಿಳೆ | ಗ್ರಾಮೀಣ | ಮಾಸ್ಯೆ | ಕಮಾಅ | ಯೋ . ಅ. | ಅಂ . ವಿ. 


ಇತರೆ 


| ಒಟ್ಟು 

01 


ಪ . ಜಾ . 


ಪ. ಪಂ . 
ಪ್ರ - 1 
ಪ್ರ - 2 ( ಎ ) 
ಪ್ರ -2 ( ಬಿ) 
ಪ್ರ - 3( ಎ ) . 
ಪ್ರ - 3 ( ಬಿ) 


ಸಾ . ಅ . 


02 


ಒಟ್ಟು 


03 


| 


[ 


01 


04 | 


[19 ] ತಾಂತ್ರಿಕ ಶಿಕ್ಷಣ ಇಲಾಖೆ, ಬೆಂಗಳೂರು 

ಹೈದರಾಬಾದ್ - ಕರ್ನಾಟಕ ವೃಂದದ ಹುದ್ದೆಗಳು - 34 
ಇತರೆ | ಮಹಿಳೆ | ಗ್ರಾಮೀಣ | ಮಾಸೈ ಕಮಾಅ | 


ಯೋ . ಅ. | 


ಅಂ . ವಿ. 
* 01 


ಒಟ್ಟು 
06 | 


ಪ . ಜಾ . 


| 


02 


- 


02 


ಪ . ಪಂ . 


| 


01 


01 . 


ಪ್ರ -1 


| 


01 


01 


| 


- 


| - 


| 


- 


- 


- 


| 


02 


೩೦೨ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 
ಇತರೆ 

| ಗ್ರಾಮೀಣ | ಮಾಸ್ಯೆ | ಕಮಾಲಿ ಯೋ . ಅ 


ಅಂ . ವಿ . 


ಒಟ್ಟು 


ಪ್ರ - 2 ( ಎ) 


1 


02 


02 


- 05 


ಪ್ರ - 2 ( ಬಿ ) 


01 


ಪ್ರ - 3( ಎ) 


01 


ಪ್ರ - 3( ಬಿ) 


01 


ಸಾ . ಅ. 


| 


| 


01 
05 


06 
13 


- ಒಟ್ಟು 


| 


| 


09 | 


- 01 


03 


| 34 


ಅಂ . ವಿ. - * ಅಂಧ/ ದೃಷ್ಟಿಮಾಂದ್ಯ 

[20] ಉದ್ಯೋಗಮತ್ತು ತರಬೇತಿ ಇಲಾಖೆ [ ತರಬೇತಿ ವಿಭಾಗ , ಬೆಂಗಳೂರು 

- ಹೈದರಾಬಾದ್ - ಕರ್ನಾಟಕ ವೃಂದದ ಹುದ್ದೆಗಳು - 37 

| ಮಹಿಳೆ | ಗ್ರಾಮೀಣ | ಮಾಸ್ಯೆ ಕಮಾಲಿ | ಯೋ . ಅ . 
ಪ . ಜಾ . 02 | 02 - 02 


ಒಟ್ಟು 


- 07 


ಪ . ಪಂ . 


| 


01 . 


- 02 


ಪ್ರ - 1 


02 


ಪ್ರ - 2( ಎ ) 


05 


ಪ್ರ - 2 ( ಬಿ ) 


ಪ್ರ -3( ಎ ) 


ಪ್ರ - 3 ( ಬಿ) 


| 


19 


| 


02 


| 


02 


| 


37 


ಸಾ . ಅ. 04 | 
ಒಟ್ಟು 10 | 13 

01 01 
ಅಂ . ವಿ. - * ಅಂಧ/ ದೃಷ್ಟಿಮಾಂದ್ಯ 

[ 21] ಮುದ್ರಣ ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ, ಬೆಂಗಳೂರು 

ಉಳಿದ ಮೂಲ ವೃಂದದ ಹುದ್ದೆಗಳು - 12 


ಇತರೆ | 


| ಗ್ರಾಮೀಣ | ಮಾಸ್ಯೆ | ಕಮಾಲ್ 


| 


ಯೋ 


. ಅ. | 


ಅಂ . ವಿ . 


ఒట్టు 


ಪ . ಜಾ . 


02 


ಪ . ಪಂ . 


ಪ್ರ - 1 


ಪ್ರ - 2 ( ಎ) 


02 


ಪ್ರ -2 ( ಬಿ) 


01 


ಪ್ರ - 3( ಎ ) 


ಪ್ರ - 3 ( ಬಿ) 


ಸಾ . ಅ . 


| 


02 


| 


06 


03 


| 


- | 


- 


01 


| 12 


- ಒಟ್ಟು | 04 04 | 
ಅಂ . ವಿ. - * ಅಂಧ / ದೃಷ್ಟಿಮಾಂದ್ಯ 


ಭಾಗ ೫ 


೩೦೩ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಮಾರ್ಚ್ ೨೪, ೨೦೧೬ 
[22] ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ 

(ಕರ್ನಾಟಕ ಸರ್ಕಾರದ ಒಂದು ಉದ್ಯಮ ), ಬೆಂಗಳೂರು 

ಉಳಿದ ಮೂಲ ವೃಂದದ ಹುದ್ದೆಗಳು - 27 


ಗ್ರಾಮೀಣ 


ಮಾಸ್ಯೆ 


ಕಮಾಅ 


ಯೋ 


. ಅ. 


ಅಂ .ವಿ. 


ಒಟ್ಟು 


ಪ . ಜಾ . 


01 


| 


02 


05 


ಪ . ಪಂ . 


ಪ್ರ - 1 


_ 01 


ಪ್ರ - 2 ( ಎ) 


01 


| 


01 


| 


_ 04 


ಪ್ರ - 2( ಬಿ ) 


ಪ್ರ - 3 ( ಎ ) | 


ಪ್ರ - 3( ಬಿ) 


| 01 | 


- 


ಸಾ . ಅ. 


03 | 


04 


| 


04 


| 


ಒಟ್ಟು 


10 


| 


07 


| 


06 


| 


01 


03 


ಅಂ . ವಿ. - * ಅಂಧ / ದೃಷ್ಟಿಮಾಂದ್ಯ 


ಹೈದರಾಬಾದ್ - ಕರ್ನಾಟಕ ವೃಂದದ ಹುದ್ದೆಗಳು - 05 


ಇತರೆ 


ಮಹಿಳೆ 


ಗ್ರಾಮೀಣ 


ಮಾಸ್ಯೆ 


ಕಮಾಅ 


ಯೋ . ಅ. 


ಅಂ . ವಿ . 


ಒಟ್ಟು 


ಪ . ಜಾ . 


01 


ಪ . ಪಂ . 


ಪ್ರ - 1 


ಪ್ರ - 2 ( ಎ ) 


ಪ್ರ - 2( ಬಿ) 


ಪ್ರ - 3 ( ಎ ) 


ಪ್ರ - 3( ಬಿ ) 


ಸಾ . ಅ . 


ಒಟ್ಟು 


04 


01 


ವಿಶೇಷಸೂಚನೆ: ಈ ಮೇಲ್ಕಂಡ ಹುದ್ದೆಗೆ (ಕ್ರಮ ಸಂಖ್ಯೆ : 22 ) ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಆಯ್ಕೆಗೊಂಡಲ್ಲಿ ಅಂತಹ 

ಅಭ್ಯರ್ಥಿಗಳಿಗೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಮತ್ತು ಅನುಕಂಪ ಆಧಾರಿತ ನಿಯಮಗಳು 
ಅನ್ವಯವಾಗುವುದಿಲ್ಲ ಮತ್ತು ಸಿವಿಲ್ ಸೇವೆಯಡಿ ನಿರ್ದಿಷ್ಟಪಡಿಸಲಾದ ಕೆ. ಜಿ. ಐ. ಡಿ, ಜಿ. ಪಿ.ಎಫ್ ಮತ್ತು 
ಸಮೂಹವಿಮೆ ಹಾಗೂ ಇನ್ನಿತರೆ ಸೌಲಭ್ಯಗಳು ಲಭ್ಯವಿರುವುದಿಲ್ಲ. 


೩೦೪ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 

[23 ] ಕರ್ನಾಟಕ ಗೃಹ ಮಂಡಳಿ , ಬೆಂಗಳೂರು 

ಹೈದರಾಬಾದ್ - ಕರ್ನಾಟಕ ವೃಂದದ ಹುದ್ದೆಗಳು - 04 
ಇತರೆ | ಮಹಿಳೆ | ಗ್ರಾಮೀಣ | ಮಾಸೈ ಕಮಾಅ | ಯೋ .ಅ. . 


ಅಂ . ವಿ. 


ಒಟ್ಟು 


ಪ . ಜಾ . 


01. 


01 


ಪ . ಪಂ . 


ಪ್ರ - 2( ಎ) | 
ಪ್ರ -2 ( ಬಿ) 
ಪ್ರ - 3 ( ಎ) 


ಪ್ರ - 3 ( ಬಿ) 
ಸಾ . ಅ. 


01 


| 


01 


ಒಟ್ಟು 


03 | 


01 


| 


04 


ವಿಶೇಷ ಸೂಚನೆ: ಈ ಮೇಲ್ಕಂಡ ಹುದ್ದೆಗೆ (ಕ್ರಮ ಸಂಖ್ಯೆ : 23 ) ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಆಯ್ಕೆಗೊಂಡಲ್ಲಿ ಅಂತಹ 

ಅಭ್ಯರ್ಥಿಗಳಿಗೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಮತ್ತು ಅನುಕಂಪ ಆಧಾರಿತ ನಿಯಮಗಳು 
ಅನ್ವಯವಾಗುವುದಿಲ್ಲ ಮತ್ತು ಸಿವಿಲ್ ಸೇವೆಯಡಿ ನಿರ್ದಿಷ್ಟಪಡಿಸಲಾದ ಕೆ. ಜಿ.ಐ . ಡಿ, ಜಿ. ಪಿ.ಎಫ್ ಮತ್ತು 
ಸಮೂಹವಿಮೆ ಹಾಗೂ ಇನ್ನಿತರೆ ಸೌಲಭ್ಯಗಳು ಲಭ್ಯವಿರುವುದಿಲ್ಲ . 


[24] ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಶಿವಮೊಗ್ಗ 

ಉಳಿದ ಮೂಲ ವೃಂದದ ಹುದ್ದೆಗಳು – 03 


ಇತರೆ | ಮಹಿಳೆ | ಗ್ರಾಮೀಣ | ಮಾಸ್ಯೆ 


ಕಮಾಅ | ಯೋ . ಅ. | ಅಂ . ವಿ . | ಒಟ್ಟು 


ಪ. ಜಾ . 


| 


01 


ಪ. ಪಂ . 


ಪ್ರ - 1 


ಪ್ರ - 2( ಎ ) 


ಪ್ರ -2 ( ಬಿ) 


ಪ್ರ - 3 ( ಎ) 


ಪ್ರ - 3( ಬಿ) 


ಸಾ . ಅ . 


02 


PR- 71. 


ಮನೋಜ್ ಕುಮಾರ್ ಮೀನಾ, ಭಾ . ಆ. ಸೇ ., 

ಕಾರ್ಯದರ್ಶಿ, 
ಕರ್ನಾಟಕ ಲೋಕಸೇವಾ ಆಯೋಗ. 

ಬೆಂಗಳೂರು- 560001 


SC - 30 


ಭಾಗ ೫ ಕರ್ನಾಟಕ ರಾಜ್ಯಪತ್ರ ಗುರುವಾರ, ಮಾರ್ಚ್ ೨೪, ೨೦೧೬ 

೩೦೫ 
ಕರ್ನಾಟಕ ಲೋಕಸೇವಾ ಆಯೋಗ 
ಲೋಕಸೇವಾ ಆಯೋಗದ ಕಛೇರಿ, ಉದ್ಯೋಗಸೌಧ, 

ತಿದ್ದುಪಡಿ ಅಧಿಸೂಚನೆ | 
ಸಂಖ್ಯೆ : ಪಿಎಸ್‌ಸಿ 1 ಆರ್‌ಟಿ (4) ಬಿ-1/2015 ಬೆಂಗಳೂರು, ದಿನಾಂಕ: 15 -03-2016 
ಆಯೋಗದ ಅಧಿಸೂಚನೆ ಸಂಖ್ಯೆ: ಪಿಎಸ್‌ಸಿ 1 ಆರ್‌ಟಿ ( 4) ಬಿ -1/2015 ದಿನಾಂಕ 03 - 03 - 2016ರಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ 
ಇಲಾಖೆಯಲ್ಲಿನ ನಿಲಯ ಮೇಲ್ವಿಚಾರಕರು ( ಪುರುಷ) 175 + 69 ( ಹೈಕ) ಹಾಗೂ ನಿಲಯ ಮೇಲ್ವಿಚಾರಕರು ( ಮಹಿಳೆ) 29 + 27 ( ಹೈಕ) ಹುದ್ದೆಗಳನ್ನು 
ಅಧಿಸೂಚಿಸಲಾಗಿತ್ತು. ಈಗ ಆಯುಕ್ತರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಇವರ ಪತ್ರ ಸಂಖ್ಯೆ ಹಿಂವಕನಿ / ಸಿಬ್ಬಂದಿ- 3 /ಸಿಆರ್ - 20/2015 -16 
ದಿನಾಂಕ 09 - 03 -2016 ರಲ್ಲಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ಶೇಕಡ 5ರಷ್ಟು ಹುದ್ದೆಗಳನ್ನು ಈಗಾಗಲೇ ಅವರ 
ಇಲಾಖೆಯಲ್ಲಿಯೇ ಸೇವೆಯಲ್ಲಿರುವ ಅಭ್ಯರ್ಥಿಗಳಿಂದ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾಗಿರುವುದರಿಂದ ಇದರಂತೆ ಪರಿಷ್ಕೃತ 
ವರ್ಗಿಕರಣವನ್ನು ನೀಡಿರುತ್ತಾರೆ. ಆದ್ದರಿಂದ ದಿನಾಂಕ 03 - 03 - 2016ರ ಅಧಿಸೂಚನೆಯಲ್ಲಿ ಅನುಕ್ರಮ ಸಂಖ್ಯೆ 3576 - 3750 ರಲ್ಲಿನ ನಿಲಯ 
ಮೇಲ್ವಿಚಾರಕರು( ಪುರುಷ) ಹಾಗೂ ಅನುಕ್ರಮ ಸಂಖ್ಯೆ 3751 -3806ರಲ್ಲಿನ ನಿಲಯ ಮೇಲ್ವಿಚಾರಕರು ( ಮಹಿಳೆ ) ಹುದ್ದೆಗಳ ಪರಿಷ್ಕತ ವರ್ಗಿಕರಣವನ್ನು ಈ 
ಕೆಳಕಂಡಂತೆ ಓದಿಕೊಳ್ಳುವುದು . 

ನಿಲಯ ಮೇಲ್ವಿಚಾರಕರು ( ಪುರುಷ) 
ರಾಜ್ಯ ಮಟ್ಟದ ಉಳಿಕೆ ಮೂಲ ವೃಂದದಲ್ಲಿ ನಷ್ಟವಾದ 99 ಹುದ್ದೆಗಳು 

ಹೈದರಾಬಾದ್ - ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದದ 64 ಹುದ್ದೆಗಳು 
ಮೀಸಲಾತಿ ಇ | ಗ್ರಾ ಮಾಸ್ಯೆ ಕಮಾಅ ಯೋ .ನಿ.ಅ | ಅಂ.ವಿ | ಒಟ್ಟು ಮೀಸಲಾತಿ ಇ ಗ್ರಾ ಮಾಸ್ಯೆ ಕಮಾಅ | ಯೋನಿ. ಅಂ . ವಿ ಒಟ್ಟು 
ಪ. ಜಾ | 7 | 5 | 1 

( 1 # 15 | ಪ. ಜಾ 

( 11 
ಪ. ಪಂ . | 1 | 

ಪ. ಪಂ . 


\ n # 


ಪ್ರ .. -1 | 3 


ಪ್ರ .2ಎ | 12 


ಪ್ರ..-1 
ಪ್ರ .2ಎ 
ಪ್ರ.2ಬಿ 12 


ಪ್ರ .2ಬಿ 


5 


. 


- 


ಪ್ರ .3ಎ 


| 2 


ಪ್ರ.3ಎ 


ಪ್ರ .3ಬಿ 


9 


. 


ಪ್ರ.ಡಿಬಿ 


2 


. 


ಸಾ . ಅ . 


( 13 


2 


| 


1 


| 2 


| 


ಸಾ . ಅ . 


ಅ. 


| 15 


ಒಟ್ಟು 52 


3 


. 


ಒಟ್ಟು 


35 


[ 18 | 


64 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೌಕರರಿಗೆ ಉಳಿಕೆ | 

ಮೂಲ ವೃಂದದಲ್ಲಿ ಮೀಸಲಿರಿಸಿರುವ ಹುದ್ದೆಗಳು 

(For inservice candidates) – 7 Toothless 
ಮೀಸಲಾತಿ ಇ ಗ್ರಾ ರಾಸೈ ಕಮಾಅ ಯೋ .ನಿ. ಅ ಅಂ .ವಿ (ಒಟ್ಟು 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೌಕರರಿಗೆ 
ಹೈದರಾಬಾದ್ - ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದದ ಹುದ್ದೆಗಳು 

( For inservice candidates) - 5 ಹುದ್ದೆಗಳು 
ಮೀಸಲಾತಿ 

ಮಾಸೈ ಕಮಾಅ ( ಯೋ .ನಿ. ಅ | ಅಂ . ವಿ ( ಒಟ್ಟು 


ಪ . ಜಾ 


ಪ . ಜಾ 


ಪ. ಪಂ . 


| 1 | 


ಪ. ಪಂ . 


ಪ್ರ .. -1 


1 


ಪ್ರ .. - 1 


ಪ್ರ.2ಎ 


ಸಾ . ಅ . 


12 


ಸಾ . ಅ . 


ಒಟ್ಟು 15 


ಒಟ್ಟು 


| 


6 


ನಿಲಯ ಮೇಲ್ವಿಚಾರಕರು ( ಮಹಿಳೆ) 
ರಾಜ್ಯ ಮಟ್ಟದ ಉಳಿಕೆ ಮೂಲ ವೃಂದದಲ್ಲಿ ನಷ್ಟವಾದ 27 ಹುದ್ದೆಗಳು 

ಹೈದರಾಬಾದ್ - ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದದ 25 ಹುದ್ದೆಗಳು 
ಮೀಸಲಾತಿ ಇಮ | ಗ್ರಾ ಮಾಅ ಮಾಸ್ಯೆ | ಅಂ . ವಿ ಒಟ್ಟು ಮೀಸಲಾತಿ 

| ಗ್ರಾ ಕಮಾಅ | ಮಾ .ಸೈ ಅಂ . ವಿ ಒಟ್ಟು 
ಪ . ಜಾ | 1 | 2 | 1 | - | - | 14 | 5 

ಪ. ಜಾ | 1 | 2 | | 


ಪ. ಪಂ . 


1 


| 1 


- 


ಪ್ರ ..- 1 


| 1 


| | 


| - 

- 


| - 
| - 


| 
| 


ಪ್ರ.. - 1 


| 1 


ಪ್ರ .2ಎ 


| 1 


೩೦೬ 


ಭಾಗ ೫ 


ಮೀಸಲಾತಿ ಇಮ 


ಗ್ರಾ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪ , ೨೦೧೬ 
ಕಮಾಲ | ಮಾಸ್ಯೆ ಅಂ.ವಿ | ಒಟ್ಟು ಮೀಸಲಾತಿ 

ಗ್ರಾ . ಕಮಾಲ್ ಮಾ.ಸೈ 
ಪ್ರ .2ಬಿ 


ಅಂ . ವಿ | ಒಟ್ಟು 


ಪ್ರ .2ಎ 


- 


||||||||| 


ಪ್ರ.2ಬಿ 


ಪ್ರ .. ಎ 


ಪ್ರ .3ಬಿ 


ಸಾ . ಅ. 


| 2 


ಸಾ . ಅ . 


| 2 


| 3 


| 3 


ಒಟ್ಟು 17 


ಒಟ್ಟು 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೌಕರರಿಗೆ 
ಉಳಿಕೆ ಮೂಲ ವೃಂದದಲ್ಲಿ ಮೀಸಲಿರಿಸಿರುವ ಹುದ್ದೆಗಳು (For inservice 

candidates) - 2 ಹುದ್ದೆಗಳು 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೌಕರರಿಗೆ | 
ಹೈದರಾಬಾದ್ -ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದದ ಹುದ್ದೆಗಳು 

(For inservice candidates ) - 5 ಹುದ್ದೆಗಳು 
ಮೀಸಲಾತಿ | 

ಕಮಾಅ ಮಾ . ಸೈ | ಅಂ . ವಿ | ( ಒಟ್ಟು 


ಮೀಸಲಾತಿ 


13| 


ಗ್ರಾ 


ಕಮಾಅ ಮಾ. ಸೈ | ಅಂ. ವಿ ಒಟ್ಟು 

- 1 


ಪ . ಜಾ 


|| 


ಪ . ಜಾ 


ಸಾ . ಅ . 


| 


- 


1 


ಸಾ . ಅ. 


| 1 | 


- 


2 


ಒಟ್ಟು 

ಒಟ್ಟು 2 
# ದೃಷ್ಟಿಮಾಂದ್ಯ / ಕುಷ್ಠರೋಗದಿಂದ ಗುಣಮುಖರಾದ / ಶ್ರವಣದೋಷ/ ಚಲನವಲನ ವೈಕಲ್ಯತೆ (OA/ OL/OAL/BL) ಮಾನಸಿಕ ಅಸ್ವಸ್ಥ ಅಭ್ಯರ್ಥಿಗಳಿಗೆ 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಕನಿಷ್ಟ 05 ವರ್ಷಗಳ ಸೇವೆ ಸಲ್ಲಿಸಿರುವ ಅಭ್ಯರ್ಥಿಗಳು ಮಾತ್ರ ಸೇವಾ ನಿರತ ಅಭ್ಯರ್ಥಿಗಳಿಗೆ 
ಮೀಸಲಾಗಿರಿಸಿರುವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. 
ವಯೋಮಿತಿ: 

ಪ. ಜಾ / ಪ. ಪಂ / ಪ್ರ - 1 - 50 ವರ್ಷ 
• ಪ್ರವರ್ಗ 2ಎ / 2ಬಿ/ 3ಎ/ 3ಬಿ - 48 ವರ್ಷ 

ಇತರೆ ವರ್ಗದವರಿಗೆ - 45 ವರ್ಷ 

ಈ ಮೇಲ್ಕಂಡ ಹುದ್ದೆಗಳ ಸಂಖ್ಯೆಯಲ್ಲಿ ಮತ್ತು ವರ್ಗಿಕರಣದಲ್ಲಿ ಮಾತ್ರ ಬದಲಾವಣೆಯಾಗಿದ್ದು, ಉಳಿದಂತೆ ಹುದ್ದೆಗಳಿಗೆ ನಿಗದಿಪಡಿಸಿದ 
ವಿದ್ಯಾರ್ಹತೆ, ವೇತನ ಶ್ರೇಣಿ ಮತ್ತು ವಯೋಮಿತಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ದಿನಾಂಕ 03 -03 -2016ರ ಅಧಿಸೂಚನೆಯಲ್ಲಿನ 
ಷರತ್ತುಗಳು ಯಥಾವತ್ತಾಗಿ ಮುಂದುವರೆಯುತ್ತವೆ. 


ಮನೋಜ್ ಕುಮಾರ್ ಮೀನಾ, ಭಾ . ಆ. ಸೇ ., 
PR -72 

ಕಾರ್ಯದರ್ಶಿ , 
SC - 300 

ಕರ್ನಾಟಕ ಲೋಕಸೇವಾ ಆಯೋಗ. 
ಕರ್ನಾಟಕ ಲೋಕ ಸೇವಾ ಆಯೋಗ, ಉದ್ಯೋಗಸೌಧ, ಬೆಂಗಳೂರು- 560 001 

ಅಧಿಸೂಚನೆ 
ಸಂಖ್ಯೆ : ಪಿಎಸ್‌ಸಿ 1 ಆರ್ ಟಿ (4) ಬಿ - 2 / 2015 ದಿನಾಂಕ: 03 - 03 - 2016 
ಆಯೋಗವು ಈ ಕೆಳಕಂಡ ಗ್ರೂಪ್ “ ಸಿ ” ವೃಂದದ ತಾಂತ್ರಿಕೇತರ ಹುದ್ದೆಗಳನ್ನು ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ನಾಗರೀಕ ಸೇವೆಗಳು 
(ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಹಾಗೂ ಆಯ್ಕೆ ) ( ಸಾಮಾನ್ಯ) ನಿಯಮಗಳು 2006 ಮತ್ತು 2015ರ ತಿದ್ದುಪಡಿ ನಿಯಮಗಳನ್ವಯ ಭರ್ತಿ 
ಮಾಡಲು ಆನ್ ಲೈನ್ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. 

ಹುದ್ದೆಗಳ ಸಂಖ್ಯೆ 
ಇಲಾಖೆ ಮತ್ತು ಹುದ್ದೆಯ ಪದನಾಮ ಉಳಿಕೆ ಮೂಲ ಹೈದರಾಬಾದ್ - 

ಹುದ್ದೆಗಳ 
ವೃಂದದ ಹುದ್ದೆಗಳು ಕರ್ನಾಟಕ ಸ್ಥಳೀಯ 

ಸಂಖ್ಯೆ 
ವೃಂದದ ಹುದ್ದೆಗಳು 


1. 


ఒట్టు 


ಕ್ರಮ 


ಸಂಖ್ಯೆ 


- 4 


0] 


- 


02 


ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಗ್ರಂಥಪಾಲಕರು 
ವಾಣಿಜ್ಯ ತೆರಿಗೆಗಳ ಇಲಾಖೆಯಲ್ಲಿ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು 
ವಿಕಲಚೇತನರ ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ 
ಇಲಾಖೆಯ ಅಂಧ ಮಕ್ಕಳ ಶಾಲೆಯಲ್ಲಿ ಪದವೀಧರ 
ಸಹಾಯಕರು/ ಶಿಕ್ಷಕರು 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


೩೦೭ 


- 


2 


04 


ವಿಕಲಚೇತನರ ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ 
ಇಲಾಖೆಯ ಕಿವುಡು ಮಕ್ಕಳ ಶಾಲೆಯಲ್ಲಿ ಪದವೀಧರ 
ಸಹಾಯಕರು/ ಶಿಕ್ಷಕರು 
ಉದ್ಯೋಗ ಮತ್ತು ತರಬೇತಿ ಇಲಾಖೆಯಲ್ಲಿ ಸಹಾಯಕ 
ಉದ್ಯೋಗಾಧಿಕಾರಿ 
ಪೌರಾಡಳಿತ ಇಲಾಖೆಯ ಮಹಾ ನಗರಪಾಲಿಕೆಗಳಲ್ಲಿ ಅಕೌಂಟೆಂಟ್ 
ಪೌರಾಡಳಿತ ಇಲಾಖೆಯಲ್ಲಿನ ನಗರ ಸ್ಥಳೀಯ ಸಂಸ್ಥೆಗಳ 
ಅಕೌಂಟೆಂಟ್ 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಗಣತಿದಾರರು 
ಸಹಕಾರ ಇಲಾಖೆಯಲ್ಲಿ ಸಹಕಾರ ಸಂಘಗಳ ನಿರೀಕ್ಷಕರು 
ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ | 
ಲೆಕ್ಕ ಸಹಾಯಕರು 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮಹಿಳಾ 
ಮೇಲ್ವಿಚಾರಕಿ ( ಮಹಿಳೆ) 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ನಿಲಯ 
ಮೇಲ್ವಿಚಾರಕರು ( ಪುರುಷ) 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ನಿಲಯ 
ಮೇಲ್ವಿಚಾರಕರು ( ಮಹಿಳೆ) 
ಆಯುಷ್ ಇಲಾಖೆಯಲ್ಲಿ ಸಹಾಯಕ ಗ್ರಂಥಪಾಲಕರು 
ಪೌರಾಡಳಿತ ಇಲಾಖೆಯಲ್ಲಿನ ಮಹಾನಗರ ಪಾಲಿಕೆಗಳಲ್ಲಿ ಪ್ರಥಮ 
ದರ್ಜೆ ಕಂದಾಯ ನಿರೀಕ್ಷಕರು 
ಪೌರಾಡಳಿತ ಇಲಾಖೆಯಲ್ಲಿನ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 
ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು 
ಕೃಷಿ ಮಾರಾಟ ಇಲಾಖೆಯಲ್ಲಿ ಮಾರುಕಟ್ಟೆ ಮೇಲ್ವಿಚಾರಕರು 
ಪೌರಾಡಳಿತ ಇಲಾಖೆಯಲ್ಲಿ ಮಹಾನಗರ ಪಾಲಿಕೆಗಳಲ್ಲಿನ 
ತೋಟಗಾರಿಕೆ ನಿರೀಕ್ಷಕರು 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಖೆಯಲ್ಲಿ 
ಲೆಕ್ಕಪರಿಶೋಧಕರು 
ವಿಕಲಚೇತನರ ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ 
ಇಲಾಖೆಯಲ್ಲಿ ಮೂಜಿಕ್ ಟೀಚರ್ ಗ್ರೇಡ್ - 2 
ಪೌರಾಡಳಿತ ಇಲಾಖೆಯಲ್ಲಿನ ಮಹಾನಗರ ಪಾಲಿಕೆಗಳಲ್ಲಿ 
ತೋಟಗಾರಿಕೆ ಸಹಾಯಕರು 
ವಿಕಲಚೇತನರ ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ 
ಇಲಾಖೆಯಲ್ಲಿನ ಕಿವುಡು ಮಕ್ಕಳ ಶಾಲೆಯಲ್ಲಿ ಪದವಿ ಪೂರ್ವ 
ಸಹಾಯಕರು 
ವಿಕಲಚೇತನ ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ 
ಇಲಾಖೆಯಲ್ಲಿನ ಅಂಧ ಮಕ್ಕಳ ಶಾಲೆಯಲ್ಲಿ ಪದವಿ ಪೂರ್ವ 
ಸಹಾಯಕರು 
ವಿಕಲಚೇತನ ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ 
ಇಲಾಖೆಯಲ್ಲಿನ ಅಂಧ ಮಕ್ಕಳ ಶಾಲೆಯಲ್ಲಿ ಚಲನವಲನ 
ಬೋಧಕರು ಗ್ರೇಡ್ - 2 
ಪೌರಾಡಳಿತ ಇಲಾಖೆಯಲ್ಲಿನ ಮಹಾನಗರ ಪಾಲಿಕೆಗಳಲ್ಲಿ 
ಕರವಸೂಲಿಗಾರರು 
ಪೌರಾಡಳಿತ ಇಲಾಖೆಯಲ್ಲಿನ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 
ಕರವಸೂಲಿಗಾರರು 


21 


೩೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


ಭಾಗ ೫ 


- 


2 


27 


28 


ವಿಕಲಚೇತನ ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ 
ಇಲಾಖೆಯಲ್ಲಿ ಮ್ಯೂಜಿಕ್ ಟೀಚರ್ ಗ್ರೇಡ್ - 3 
ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ 

151 

83 

234 
ಕಿರಿಯ ಲೆಕ್ಕ ಸಹಾಯಕರು 
ಟಿಪ್ಪಣಿ: ಅನುಸೂಚಿಯಲ್ಲಿ ತಿಳಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭದಲ್ಲಿ ಬದಲಾವಣೆಗೆ ಒಳಪಟ್ಟಿರುತ್ತದೆ. 

* ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ: 03 - 03 - 2016 
* ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 01 - 04 - 2016 ( ರಾತ್ರಿ 11.45 ಗಂಟೆಯೊಳಗೆ) 

* ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ: 04 - 04 - 2016 ( ಅಂಚೆ ಕಛೇರಿಯ ಕಾರ್ಯದ ವೇಳೆಯೊಳಗೆ). 
ವಿಶೇಷ ಸೂಚನೆ: 

ಆಯೋಗದ ದಿನಾಂಕ: 21.02.2015ರ ಅಧಿಸೂಚನೆಗೆ ಅನುಗುಣವಾಗಿ ಉದ್ಯೋಗ ಮತ್ತು ತರಬೇತಿ ಇಲಾಖೆಯಲ್ಲಿನ ಸಹಾಯಕ 
ಉದ್ಯೋಗಾಧಿಕಾರಿ ಹುದ್ದೆಗಳಿಗೆ ಮತ್ತು ದಿ: 09 - 01 - 2013ರ ಅಧಿಸೂಚನೆಗೆ ಅನುಗುಣವಾಗಿ ವಿಕಲಚೇತನರ ಹಾಗೂ ಹಿರಿಯ ನಾಗರೀಕರ 
ಸಬಲೀಕರಣ ಇಲಾಖೆಯ ಅಂಧ ಮಕ್ಕಳ ಶಾಲೆಯಲ್ಲಿ ಪದವೀಧರ ಸಹಾಯಕರು / ಶಿಕ್ಷಕರು, ಪದವಿ ಪೂರ್ವ ಸಹಾಯಕರು ಮತ್ತು ಕಿವುಡು 
ಮಕ್ಕಳ ಶಾಲೆಯಲ್ಲಿ ಪದವೀಧರ ಸಹಾಯಕರು/ ಶಿಕ್ಷಕರು, ಪದವಿ ಪೂರ್ವ ಸಹಾಯಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಮತ್ತೆ 
ಅರ್ಜಿ ಸಲ್ಲಿಸಬೇಕು ಆದರೆ ಶುಲ್ಕವನ್ನು ಪಾವತಿಸುವಂತಿಲ್ಲ. ಆದರೆ ಅರ್ಜಿಯ ನಿಗದಿತ ಅಂಕಣದಲ್ಲಿ ಅವರು ಹಿಂದೆ ಸಲ್ಲಿಸಿದ ಅರ್ಜಿಯ ಐ. ಡಿ. 
ಯನ್ನು ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 
ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಚಿಸಿದಲ್ಲಿ, ಪ್ರತಿ ಹುದ್ದೆಗೂ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸತಕ್ಕದ್ದು. 
ಅಭ್ಯರ್ಥಿಗಳು ಒಂದು ಹುದ್ದೆಗೆ ಒಂದೇ ಅರ್ಜಿ ಸಲ್ಲಿಸತಕ್ಕದ್ದು , ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದ್ದಲ್ಲಿ, ಅಂತಹ ಅರ್ಜಿಗಳನ್ನು ಯಾವುದೇ 
ಮುನ್ಸೂಚನೆಯಿಲ್ಲದೇ ತಿರಸ್ಕರಿಸಲಾಗುವುದು . 
ಅರ್ಜಿಗಳನ್ನು ಆನ್- ಲೈನ್ ( ON-LINE) ( ಎಲೆಕ್ಟ್ರಾನಿಕ್ ಮಾರ್ಗ) ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದು, ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ . 
ಅಭ್ಯರ್ಥಿಗಳು On -Line ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಕಡ್ಡಾಯವಾಗಿ ನೀಡಿರುವ ಸೂಚನೆಗಳನ್ನು ಓದಿಕೊಳ್ಳತಕ್ಕದು ಹಾಗೂ ನೀಡಿರುವ 
ಸೂಚನೆಗಳನ್ವಯ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಅಂತಹವರ ವಿರುದ್ದ ಆಯೋಗವು 
ಕಾನೂನಿನನ್ವಯ ಸೂಕ್ತ ಕ್ರಮ ಕೈಗೊಳ್ಳುವುದು. 


| 


8 


| 


3 


ЗВ 


ಅರ್ಜಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಅಂಕಣದಲ್ಲಿ ಉಪಯೋಗಿಸಿದ ಪದಗಳ ಅರ್ಥವನ್ನು ಈ ಕೆಳಕಂಡಂತೆ ಅರ್ಥೈಸಿಕೊಳ್ಳಬೇಕು: 
ಸಾ . ಅ ಸಾಮಾನ್ಯ ಅರ್ಹತೆ 

GM 

General Merit 
ಪ . ಜಾ ಪರಿಶಿಷ್ಟ ಜಾತಿ 

SC 

Scheduled Caste 
ಪ. ಪಂ ಪರಿಶಿಷ್ಟ ಪಂಗಡ 

ST 

Scheduled Tribe 
ಪ್ರ - 1 ಪ್ರವರ್ಗ - 1 

Cat - 1 

Category - | | 
2ಎ ಪ್ರವರ್ಗ - 2ಎ 

2A 

Category – 2A 
ಪ್ರವರ್ಗ - 2ಬಿ 

2B 

Category – 2B 
ಪ್ರವರ್ಗ -3ಎ 

ЗА 

Category - 3A 
3ಬಿ ಪ್ರವರ್ಗ - 3ಬಿ 

Category - 3B 
ಮಾ .ಸೈ ಮಾಜಿ ಸೈನಿಕ 

Ex -MP Ex -Military Person 
ಗ್ರಾಮೀಣ ಗ್ರಾಮೀಣ ಅಭ್ಯರ್ಥಿ 

Rural Rural Candidate 
ಕ. ಮಾ . ಅ ಕನ್ನಡ ಮಾಧ್ಯಮ ಅಭ್ಯರ್ಥಿ 

KMS 

Kannada Medium Student 
ಅಂ . ವಿ . ಅಂಗವಿಕಲ 

PH 

Physically Handicapped Person 
ಯೋ . ನಿ . ಅ .| ಯೋಜನೆಯಿಂದ ನಿರಾಶ್ರಿತ ಅಭ್ಯರ್ಥಿ 

PDP 

Project Displaced Person 
ಹೈದ್ರಾಬಾದ್ - ಕರ್ನಾಟಕ 

HK 

Hydrabad Karnataka 
2. ಶುಲ್ಕ : 
ಸಾಮಾನ್ಯ ಅರ್ಹತೆ, ಪ್ರವರ್ಗ 2( ಎ ), 2 ( ಬಿ), 3( ಎ ), 3 ( ಬಿ) ಗೆ ಸೇರಿದ ಅಭ್ಯರ್ಥಿಗಳಿಗೆ 

ಕ : 300 / 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1, ಅಂಗವಿಕಲ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 

ಕ : 25/ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪ , ೨೦೧೬ 


೩೦೯ 


ಸೂಚನೆ: 


1) ಆಯೋಗದ ದಿ: 21.02 .2015ರ ಅಧಿಸೂಚನೆಗೆ ಅನುಗುಣವಾಗಿ ಉದ್ಯೋಗ ಮತ್ತು ತರಬೇತಿ ಇಲಾಖೆಯಲ್ಲಿನ ಸಹಾಯಕ ಉದ್ಯೋಗಾಧಿಕಾರಿ 

ಹುದ್ದೆಗಳಿಗೆ ಈಗಾಗಲೇ ಅರ್ಜಿ ಸಲ್ಲಿಸಿ ಶುಲ್ಕ ಸಂದಾಯ ಮಾಡಿರುವ ಅಭ್ಯರ್ಥಿಗಳು ಮತ್ತೊಮ್ಮೆ ಶುಲ್ಕ ಪಾವತಿಸುವಂತಿಲ್ಲ. 
ಆಯೋಗದ ದಿ: 09 - 01 - 2013ರ ಅಧಿಸೂಚನೆಗೆ ಅನುಗುಣವಾಗಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಂಧ 
ಮಕ್ಕಳ ಶಾಲೆಯಲ್ಲಿ ಪದವೀಧರ ಸಹಾಯಕರು/ ಶಿಕ್ಷಕರು, ಪದವಿ ಪೂರ್ವ ಸಹಾಯಕರು ಮತ್ತು ಕಿವುಡು ಮಕ್ಕಳ ಶಾಲೆಯಲ್ಲಿ ಪದವೀಧರ 
ಸಹಾಯಕರು / ಶಿಕ್ಷಕರು, ಪದವಿ ಪೂರ್ವ ಸಹಾಯಕರು ಹುದ್ದೆಗಳಿಗೆ ಈಗಾಗಲೇ ಅರ್ಜಿ ಸಲ್ಲಿಸಿ ಶುಲ್ಕ ಸಂದಾಯ ಮಾಡಿರುವ ಅಭ್ಯರ್ಥಿಗಳು 

ಮತ್ತೊಮ್ಮೆ ಶುಲ್ಕ ಪಾವತಿಸುವಂತಿಲ್ಲ. 
ಸೂಚನೆ : 
2 .1 ಅರ್ಜಿಗಳನ್ನು ON LINE ಮೂಲಕ ಭರ್ತಿ ಮಾಡಿ ನಿಗದಿತ ಶುಲ್ಕವನ್ನು ಅಂಚೆ ಕಛೇರಿಯ ಕೆಲಸದ ವೇಳೆಯೊಳಗೆ ಕರ್ನಾಟಕದ ಯಾವುದೇ 
ಎಲೆಕ್ಟ್ರಾನಿಕ್ ಅಂಚೆ ಕಛೇರಿಗಳಲ್ಲಿ (e- Payment Post Offices Only ) ಪಾವತಿ ಮಾಡಬಹುದು. ಇದನ್ನು ಹೊರತುಪಡಿಸಿ ಡಿ. ಡಿ., ಪೋಸ್ಟಲ್ ಆರ್ಡರ್, ಮನಿ 
ಆರ್ಡರ್ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಶುಲ್ಕ ಪಾವತಿಸದ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು . 
3. ಅಭ್ಯರ್ಥಿಗಳು ONLINE ಮೂಲಕ ಅರ್ಜಿ ಭರ್ತಿ ಮಾಡುವ ಮೊದಲು ಕೆಳಕಂಡ ಸೂಚನೆಗಳನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳತಕ್ಕದ್ದು. 

ಹಂತ 1:- ಅಭ್ಯರ್ಥಿಗಳು ಆಯೋಗದ ಅಧಿಕೃತ ವೆಬ್‌ಸೈಟ್ http://kpsc.kar.nic.in / Home page ನಲ್ಲಿ APPLICATION FOR 
GROUP C NON- TECHNICAL POSTS ಲಿಂಕ್ ಅನ್ನು ಒತ್ತಿದಲ್ಲಿ ಮುಂದಿನ ಪುಟದಲ್ಲಿ ಅಧಿಸೂಚನೆಯನ್ನು ಡೌನ್ ಲೋಡ್ ಮಾಡಿಕೊಳ್ಳಲು 
ಸೂಚನೆಗಳು ಇರುತ್ತವೆ . ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಅಧಿಸೂಚನೆಯನ್ನು ಓದತಕ್ಕದ್ದು . ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ /ಕೊನೆಯ 
ದಿನಾಂಕ ಹಾಗೂ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕದ ವಿವರಗಳು ಮೂಡುತ್ತವೆ. ಈ ಪುಟದಲ್ಲಿ New Registration ಹಾಗೂ Already Registered 
Button ಗಳು ಇದ್ದು ನೀವು ಹೊಸದಾಗಿ ನೊಂದಾಯಿಸಬೇಕಿದ್ದಲ್ಲಿ New Registration Button ಒತ್ತಬೇಕು ಅಥವಾ ಈಗಾಗಲೇ ನೋಂದಾಯಿಸಿದ್ದಲ್ಲಿ Already 
Registered Button ಅನ್ನು ಒತ್ತಬೇಕು. 

ಹಂತ 2 :- New Registration Button ಒತ್ತಿದಲ್ಲಿ Registration ನಮೂನೆಮೂಡುತ್ತದೆ. ಇದರಲ್ಲಿನ ಅಗತ್ಯ ಮಾಹಿತಿಯನ್ನು ಅಂದರೆ ಹೆಸರು, 
ತಂದೆ/ತಾಯಿಯ /ಗಂಡ /ಹೆಂಡತಿಯ ಹೆಸರು, ಜನ್ಮ ದಿನಾಂಕ ಹಾಗೂ ಇ -ಮೇಲ್ ವಿಳಾಸವನ್ನು ಕಡ್ಡಾಯವಾಗಿ ನಮೂದಿಸತಕ್ಕದ್ದು. ಈ ಮಾಹಿತಿಯು 
ಸರಿಯಾಗಿದೆ ಎಂದು ಚೆಕ್ ಬಾಕ್ಸ್‌ನಲ್ಲಿ I Agree ಎಂದು ಒತ್ತಿದ ನಂತರ Submit Button ಅನ್ನು ಒತ್ತಬೇಕು. ಆಗ ನಿಮಗೆ Login ID ಮತ್ತು Password 
ಅನ್ನು ನಿಮ್ಮ ಇಮೇಲ್ ವಿಳಾಸಕ್ಕೆ ರವಾನಿಸಲಾಗುತ್ತದೆ. 

ಹಂತ 3:- Submit Button ಅನ್ನು ಒತ್ತಿದ ಕೂಡಲೇ ನೀವು Registration ನಮೂನೆಯಲ್ಲಿ ಭರ್ತಿ ಮಾಡಿದ ವಿವರಗಳು ಪರದೆಯಲ್ಲಿ 
ಮೂಡುತ್ತವೆ . ಈ ಪುಟದ ಮೇಲ್ಬಾಗದಲ್ಲಿ ಕಾಣಿಸುವ Logout Button ಅನ್ನು ಒತ್ತಿ Login ಪುಟದಲ್ಲಿ ನಿಮ್ಮ Login ID ಮತ್ತು Password ಅನ್ನು 
ಉಪಯೋಗಿಸಿ Login Button ಒತ್ತಿದಲ್ಲಿ Registration ನಮೂನೆಯಲ್ಲಿ ಭರ್ತಿ ಮಾಡಿದ ಎಲ್ಲಾ ವಿವರಗಳು ಮೂಡುತ್ತವೆ . ಈ ಪುಟದಲ್ಲಿನ 
ಮೇಲ್ಬಾಗದಲ್ಲಿ Continue Button ಅನ್ನು ಒತ್ತಿದಲ್ಲಿ ಅರ್ಜಿ ನಮೂನೆ ಮೂಡುತ್ತದೆ. ಈ ಅರ್ಜಿ ನಮೂನೆ ಮೇಲೆ ಮೂಡುವ 04 Button ಗಳಾದ 
Personal Details /Qualification Details/ Additional Details and Documents Upload & Payment Details Button 79 Wo Personal Details 
Button ಒತ್ತಿದಲ್ಲಿ ನೀವು Registration ನಮೂನೆಯಲ್ಲಿ ಭರ್ತಿ ಮಾಡಿದ ವಿವರಗಳು ಪರದೆಯಲ್ಲಿ ಮೂಡುತ್ತವೆ. ಈ ಪಟದ ಕೆಳಗೆ ಯಾವ ಹುದ್ದೆಗೆ 
ಅರ್ಜಿ ಸಲ್ಲಿಸುವಿರಿ ಎಂಬ ಮಾಹಿತಿ ನೀಡಬೇಕು. ನಂತರ Qualification Details/ Additional Details and Documents Upload & Payment 
Details Button ಗಳನ್ನು ಹಂತ ಹಂತವಾಗಿ ಒತ್ತಿ ಆಯಾ ಪುಟಗಳಲ್ಲಿನ ಎಲ್ಲಾ ವಿವರಗಳನ್ನು ಭರ್ತಿ ಮಾಡತಕ್ಕದ್ದು. ಅರ್ಜಿಯನ್ನು ಭರ್ತಿ ಮಾಡಿದ 
ನಂತರ ನಮೂದಿಸಿದ ವಿವರಗಳನ್ನು ಮತ್ತೊಮ್ಮೆ ಕೂಲಂಕಷವಾಗಿ ಪರಿಶೀಲಿಸಿಕೊಳ್ಳಲು ಪ್ರತಿ ಪುಟದಲ್ಲಿಯೂ Save & Continue Button ಅನ್ನು ಒತ್ತಿ 
ಮುಂದುವರೆಯಬೇಕು. ನಿಮ್ಮ ಅರ್ಜಿಯಲ್ಲಿ ಯಾವುದೇ ವಿವರಗಳ ಬದಲಾವಣೆ ಅಗತ್ಯವಿದ್ದರೆ ಆಯಾ ಪುಟದಲ್ಲಿ ಅಗತ್ಯ ತಿದ್ದುಪಡಿಗಳನ್ನು 
ಮಾಡಬಹುದು. 

ಹಂತ 4:- Documents Upload & Payment Details Button ಅನ್ನು ಒತ್ತಿ ನೀವು ಸ್ಕ್ಯಾನ್ ಮಾಡಿಕೊಂಡಿರುವ ಸಹಿ ಹಾಗೂ ಭಾವಚಿತ್ರವನ್ನು 
ನೀಡಿರುವ ಸೂಚನೆಗಳಂತೆ upload ಮಾಡಬೇಕು. ಇದಲ್ಲದೆ ನಿಮ್ಮ ವಯೋಮಿತಿ/ ವಿದ್ಯಾರ್ಹತೆ/ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳ ಸ್ವಾನ್ 
ಮಾಡಿರುವ ಪ್ರತಿಗಳನ್ನು ಕಡ್ಡಾಯವಾಗಿ upload ಮಾಡತಕ್ಕದ್ದು. ಸಹಿ , ಭಾವಚಿತ್ರ ಹಾಗೂ ದಾಖಲೆಗಳ ಅಳತೆಗಳು ಈ ಕೆಳಕಂಡಂತಿರಬೇಕು 

ಪಾಸ್ ಪೋರ್ಟ್ ಭಾವಚಿತ್ರ ಹಾಗೂ ಸಹಿ ಅಳತೆ 
ಪಾಸ್ ಪೋರ್ಟ್ ಭಾವಚಿತ್ರ ಅಳತೆ 

30mm 
File Size < 80 kb 

80mm 
DPI Setting = 100 dpl 


Button 


Image Scale = 100 % 


45mm 


Color = True Color 


Type = JPEG / JPG 


35mm 


ಸಹಿ ಅಳತೆ 


ದಾಖಲೆಗಳ ಅಳತೆ 


Pdf / JPEG /JPG ನಮೂನೆ - 150 kb 


೩೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


ಭಾಗ ೫ 


ಹಂತ - 5:- ಸಹಿ , ಭಾವಚಿತ್ರ, ವಯೋಮಿತಿ/ವಿದ್ಯಾರ್ಹತೆ/ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು upload ಮಾಡಿದ ನಂತರ 
ದೃಢೀಕರಣವನ್ನು ಓದಿ I agree Text Box ನಲ್ಲಿ ನಿಮ್ಮ ಒಪ್ಪಿಗೆಯನ್ನು ನೀಡಬೇಕು. ನಿಮ್ಮ ಅರ್ಜಿಯನ್ನು ಪರಿಶೀಲಿಸಲು Preview Application ಅನ್ನು 
ಒತ್ತಿ ಅರ್ಜಿಯ ಯಾವುದೇ ವಿವರಗಳ ಬದಲಾವಣೆ ಅಗತ್ಯವಿದ್ದರೆ ತಿದ್ದುಪಡಿಗಳನ್ನು ಮಾಡಬಹುದು. Submit Button ಅನ್ನು ಒತ್ತಿದಲ್ಲಿ ಭರ್ತಿಮಾಡಿರುವ 
ಅರ್ಜಿಯ ನಮೂನೆಯನ್ನು ನೋಡಲು Application Form Button ಅನ್ನು ಒತ್ತಬೇಕು. ಈ ನಮೂನೆಯ ಮೇಲ್ಬಾಗದಲ್ಲಿರುವ Print Form Button ನ್ನು 
ಒತ್ತಿ ನೀವು ಭರ್ತಿ ಮಾಡಿರುವ ಅರ್ಜಿ ನಮೂನೆಯನ್ನು ಮುದ್ರಿಸಿಕೊಳ್ಳಬಹುದು. ನಂತರ Challan Download Button ಅನ್ನು ಒತ್ತಿದ್ದಲ್ಲಿ ಶುಲ್ಕ 
ಪಾವತಿಸಲು ದ್ವಿಪ್ರತಿಯಲ್ಲಿ ಚಲನ್ ಪರದೆಯ ಮೇಲೆ ಮೂಡುತ್ತಿದ್ದು, ಇದರಲ್ಲಿ Save ಅಥವಾ Download Button ಗಳಿರುತ್ತವೆ. Challan Download 
ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿನ ಯಾವುದೇ ಇ - ಪಾವತಿ ಅಂಚೆ ಕಛೇರಿಯಲ್ಲಿ ನಿಗದಿತ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿ, ಅಂತಿಮವಾಗಿ ಪೋಸ್ಟ್ 
ಆಫೀಸ್ ಸ್ಟಿಕ್ಕರ್ ಅನ್ನು ನಿಮ್ಮ Challan ಪ್ರತಿಯ ಮೇಲೆ ಅಂಟಿಸುವುದರಿಂದ ನಿಮ್ಮ ಶುಲ್ಕ ಪಾವತಿಯನ್ನು ದೃಢಪಡಿಸಲಾಗುತ್ತದೆ 

Submit Button ಅನ್ನು ಒತ್ತಿದ ನಂತರ ಅರ್ಜಿಯಲ್ಲಿ ಯಾವುದೇ ತಿದ್ದುಪಡಿಗಳನ್ನು ಮಾಡಲು ಅವಕಾಶ ಇರುವುದಿಲ್ಲ. 
Note: - ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ: 04 - 04 - 2016 ( ಅಂಚೆ ಕಛೇರಿಗಳ ಕಾರ್ಯದ ವೇಳೆಯೊಳಗೆ) ರ ನಂತರ ಶುಲ್ಕವನ್ನು 
ಸಂದಾಯ ಮಾಡಲು ಅವಕಾಶವಿರುವುದಿಲ್ಲ. 

ಹಂತ 6:- ಶುಲ್ಕ ಪಾವತಿಯ ಎರಡು ದಿನಗಳ ನಂತರ ಶುಲ್ಕ ಸ್ವೀಕೃತಿಯ ವಿವರಗಳನ್ನು WWW .Karnatakapost. gov.in ರಲ್ಲಿ 
ನೋಡಬಹುದು. ಈ ವಿಷಯದಲ್ಲಿ ಏನಾದರೂ ತೊಂದರೆಯಾದಲ್ಲಿ Help line ಅನ್ನು ಸಂಪರ್ಕಿಸಬಹುದು. 

- ಹಂತ- 7:- ಕ್ರಮಬದ್ದವಾಗಿ ಅರ್ಜಿಯನ್ನು ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಅವರ ಇ -ಮೇಲ್ ವಿಳಾಸಕ್ಕೆ ಅರ್ಜಿ ಸ್ವೀಕೃತಿಯ ಮಾಹಿತಿಯನ್ನು 
ಕಳುಹಿಸಲಾಗುವುದು. 
3.1 ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಮ್ಮ ಮಿಂಚಂಚೆ ( ಇ -ಮೇಲ್) ವಿಳಾಸವನ್ನು ( Unique Email ID ) ಕಡ್ಡಾಯವಾಗಿ ನಮೂದಿಸತಕ್ಕದ್ದು . 
3.2 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ವಿಳಂಬ ಮಾಡದೆ ಮುಂಚಿತವಾಗಿ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು . 
3 .3 ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ/ಸಮಯದ ನಂತರ ಶುಲ್ಕವನ್ನು ಸಂದಾಯ ಮಾಡಲು ಅವಕಾಶವಿರುವುದಿಲ್ಲ. 

ವಿಶೇಷಸೂಚನೆ: On -line ಮೂಲಕ ಅರ್ಜಿಯನ್ನು ಭರ್ತಿಮಾಡುವ ಸಂದರ್ಭದಲ್ಲಿ ಯಾವುದಾದರೂ ತಾಂತ್ರಿಕ ತೊಂದರೆ ಅಥವಾ ಸಮಸ್ಯೆ 
ಎದುರಾದಲ್ಲಿ ಸಹಾಯವಾಣಿ ( Help line) No . 7899617837 ಮತ್ತು 9901294490 ಮೂಲಕ ಬೆಳಿಗ್ಗೆ 9 - 00 ಗಂಟೆಯಿಂದ ಸಂಜೆ 6 - 00 
ಗಂಟೆಯವರೆಗೆ ಸಂಪರ್ಕಿಸಿ ಅಗತ್ಯ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಬಹುದು. 
4. ಅರ್ಹತಾ ಷರತ್ತುಗಳು: 
( ಅ) ಭಾರತೀಯ ನಾಗರೀಕನಾಗಿರತಕ್ಕದ್ದು. 
( ಆ) ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು 
ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೇ ನೇಮಕಾತಿಗೆ ಅರ್ಹರಾಗುವುದಿಲ್ಲ. 
( ಇ) ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯು ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ 
ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಯಿಂದ ಮುಕ್ತರಾಗಿರಬೇಕು. 
( ಈ ) ದೈಹಿಕವಾಗಿ ಅನರ್ಹರಾಗಿದ್ದಾರೆಂಬುದಾಗಿ ವೈದ್ಯಕೀಯ ಮಂಡಳಿಯ ವರದಿಯ ಮೇಲೆ ಅನರ್ಹರೆಂಬುದಾಗಿ ತಿರಸ್ಕರಿಸುವ ಪೂರ್ಣ ವಿವೇಚನೆಯನ್ನು 
ರಾಜ್ಯ ಸರ್ಕಾರವು ಕಾಯ್ದಿರಿಸಿಕೊಂಡಿದೆ ಮತ್ತು ಸರ್ಕಾರದ ವಿವೇಚನೆಯು ಯಾವುದೇ ವಿಧದಲ್ಲೂ ಈ ನಿಯಮಗಳ ಮೂಲಕ ಸೀಮಿತವಾಗಿರುವುದಿಲ್ಲ. 

ನಿಗದಿತ ಶೈಕ್ಷಣಿಕ ಅರ್ಹತೆಯ ಜೊತೆಗೆ ಈ ಮೇಲ್ಕಂಡ ಅರ್ಹತೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಲು 
ಅರ್ಹತೆಯನ್ನು ಹೊಂದಿರುತ್ತಾರೆ. 
5 . ನೇಮಕಾತಿ ವಿಧಾನ: 
51. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ: 

ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ನಾಗರೀಕ ಸೇವೆಗಳು ( ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಮತ್ತು ಆಯ್ಕೆ ) ( ಸಾಮಾನ್ಯ 
ನಿಯಮಗಳು 2006 ರಲ್ಲಿ ನಿರ್ದಿಷ್ಟಪಡಿಸಲಾದಂತೆ, ಅಧಿಸೂಚಿಸಲಾಗಿರುವ ಯಾವುದೇ ತಾಂತ್ರಿಕ/ ತಾಂತ್ರಿಕೇತರ ಹುದ್ದೆಗಳ ಸಂದರ್ಶನಕ್ಕೆ ಅರ್ಹರಾಗಲು 
ಅಭ್ಯರ್ಥಿಗಳು ಆಯೋಗ ನಡೆಸುವ ಎಸ್ .ಎಸ್. ಎಲ್. ಸಿ. ಯ ಕನ್ನಡ ಪ್ರಥಮ ಭಾಷೆಯ ಮಟ್ಟದ 150 ಅಂಕಗಳ ಪರೀಕ್ಷೆಯಲ್ಲಿ ಕನಿಷ್ಠ 50 ಅಂಕಗಳೊಂದಿಗೆ 
ಕಡ್ಡಾಯವಾಗಿ ತೇರ್ಗಡೆ ಹೊಂದಲೇಬೇಕು. ನಿಗದಿಪಡಿಸಿದ ಕನಿಷ್ಠ 50 ಅಂಕಗಳನ್ನು ಪಡೆಯದ ಅಭ್ಯರ್ಥಿಗಳು ಸಂದರ್ಶನಕ್ಕೆ /ಆಯ್ಕೆಗೆ ಅರ್ಹರಾಗುವುದಿಲ್ಲ 
ಹಾಗೂ ಈ ಕನ್ನಡ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. 
ಆದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ವಿನಾಯಿತಿ ಬಗ್ಗೆ ಕೆಳಕಂಡ ಷರತ್ತುಗಳನ್ನು ಸೇರ್ಪಡಿಸಲಾಗಿರುತ್ತದೆ. 

“ಎಸ್.ಎಸ್.ಎಲ್.ಸಿ. ಅಥವಾ ಇದಕ್ಕೆ ತತ್ಸಮಾನವೆಂದು ರಾಜ್ಯ ಸರ್ಕಾರದಿಂದ ಘೋಷಿಸಲ್ಪಟ್ಟ ಇತರೆ ಯಾವುದೇ 

ಪರೀಕ್ಷೆಯಲ್ಲಿ ಅಥವಾ ಎಸ್ . ಎಸ್. ಎಲ್ . ಸಿ. ಪರೀಕ್ಷೆಗಿಂತ ಮೇಲ್ಮಟ್ಟದ ಯಾವುದೇ ಪರೀಕ್ಷೆಯಲ್ಲಿ ಕನ್ನಡವನ್ನು ಮುಖ್ಯ 
ಭಾಷೆಯಾಗಿ , ಅಥವಾ ದ್ವಿತೀಯ ಭಾಷೆಯಾಗಿ ಅಥವಾ ಐಚ್ಛಿಕ ವಿಷಯವಾಗಿ ( ಆದರೆ ಸಂಯುಕ್ತ ಪತ್ರಿಕೆಯ 
ವಿಷಯಗಳಲ್ಲೊಂದಾಗಿರಬಾರದು) ಅಥವಾ ಮೇಲಿನ ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ 
ತೇರ್ಗಡೆಯಾಗಿರುವ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಇದೇ ನಿಯಮಗಳಡಿಯಲ್ಲಿ ಈ ಹಿಂದೆ 
ನಡೆಸಲ್ಪಟ್ಟ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಅಭ್ಯರ್ಥಿಗಳು , ಕಡ್ಡಾಯ ಕನ್ನಡ ಭಾಷಾ 
ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದರಿಂದ ವಿನಾಯಿತಿ ಹೊಂದಿರುತ್ತಾರೆ ”. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪ , ೨೦೧೬ 


೩೧೧ 


ವಿಶೇಷ ಸೂಚನೆ:- ಎಸ್.ಎಸ್.ಎಲ್.ಸಿ. ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯನ್ನು ತೃತೀಯ ಭಾಷೆಯನ್ನಾಗಿ ಅಭ್ಯಸಿಸಿದ್ದಲ್ಲಿ ಅಥವಾ ಇತರೆ ಕನ್ನಡ ಭಾಷಾ 
ಪರೀಕ್ಷೆಗಳಲ್ಲಿ / ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿದಂತಹ ಅಭ್ಯರ್ಥಿಗಳಿಗೆ ಈ ಮೇಲಿನ ವಿನಾಯಿತಿ ಪಡೆಯಲು ಅವಕಾಶ ಇರುವುದಿಲ್ಲ. 
ಆದುದರಿಂದ, ಇವರು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳಲೇ ಬೇಕಿರುತ್ತದೆ. 

ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ಪಡೆಯಲು ಅರ್ಜಿಯ ನಿಗದಿತ ಸ್ಥಳದಲ್ಲಿ ವಿವರಗಳನ್ನು ನೀಡತಕ್ಕದ್ದು, ಸರಿಯಾದ ಮಾಹಿತಿ 
ಒದಗಿಸದಿದ್ದಲ್ಲಿ ಮೇಲಿನ ವಿನಾಯಿತಿಗಳನ್ನು ಪಡೆಯಲು ಅರ್ಹತೆ ನೀಡುವುದಿಲ್ಲ. ಹಾಗೂ ವಿನಾಯಿತಿ ಪಡೆಯಲು ತಪ್ಪಾಗಿ ಮಾಹಿತಿ ನೀಡಿದ ಅಭ್ಯರ್ಥಿಗಳಿಗೆ 
ಸಂದರ್ಶನದ ಮುನ್ನವೇ ಅನರ್ಹಗೊಳಿಸಲಾಗುವುದು. ಮುಂದುವರಿದು, ಅರ್ಜಿಯಲ್ಲಿ ಈ ಮಾಹಿತಿಯನ್ನು ತಪ್ಪಾಗಿ ನೀಡಿದ ನಂತರ ಇದನ್ನು 
ಸರಿಪಡಿಸಿಕೊಳ್ಳಲು ಅವಕಾಶ ನೀಡಲಾಗುವುದಿಲ್ಲ. ಆದುದರಿಂದ, ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡುವಾಗ ಎಲ್ಲಾ ವಿಷಯಗಳನ್ನು ಪರಿಶೀಲಿಸಿ, 
ಸರಿಯಾಗಿರುವ ಬಗ್ಗೆ ಖಚಿತಪಡಿಸಿಕೊಂಡ ನಂತರವೇ ಒಪ್ಪಿಗೆಯನ್ನು ನೀಡಬೇಕೆಂದು ಸೂಚಿಸಿದೆ. 
5.2 ಕರ್ನಾಟಕ ನಾಗರೀಕ ಸೇವೆಗಳು (ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಹಾಗೂ ಆಯ್ಕೆ) (ಸಾಮಾನ್ಯ ) (ತಿದ್ದುಪಡಿ) ನಿಯಮಗಳು 2015 
ರಂತೆ ಗ್ರೂಪ್ “ಸಿ” ತಾಂತ್ರಿಕ/ತಾಂತ್ರಿಕವಲ್ಲದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಒಟ್ಟು ಶೇಕಡವಾರು ಅಂಕಗಳ ಮೇರೆಗೆ ಆಯ್ಕೆ 
ಮಾಡಲಾಗುವುದು . 
5.3 ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ: 

ಸ್ಪರ್ಧಾತ್ಮಕ ಪರೀಕ್ಷೆಯು ವಸ್ತು ನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿದ್ದು ಋಣಾತ್ಮಕ ಮೌಲ್ಯಮಾಪನವಿರುತ್ತದೆ. ಪ್ರತಿ ತಪ್ಪು ಉತ್ತರಕ್ಕೆ 0.25 
ಅಂಕಗಳನ್ನು ಕಳೆಯಲಾಗುವುದು. Competitive examination will be of Objective Multiple Choice type and there will be negative 
valuation . For every wrong answer 0 .25 marks will be deducted . 
ಪತ್ರಿಕೆ / 

ಅಂಕಗಳು / 

ಅವಧಿ/ Duration 
ವಿಷಯ 
Paper 

Marks 

( ಗಂಟೆ/ hours) 
ಸಾಮಾನ್ಯ ಜ್ಞಾನ/ 

100 

1 1/ 2 
General Knowledge 
ಸಂವಹನ/ Communication: 

100 
( a) ಸಾಮಾನ್ಯ ಕನ್ನಡ/ General Kannada ( 35 marks) 
(b) ಸಾಮಾನ್ಯ ಇಂಗ್ಲಿಷ್ / General English (35 marks) 
( c) ಗಣಕ ಯಂತ್ರ ಜ್ಞಾನ/ Computer knowledge ( 30 marks) 


ಸದರಿ ಹುದ್ದೆಗಳ ನೇಮಕಾತಿಗಳ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ ಲೈನ್ - ಒಎಂಆರ್ ಮಾದರಿ ( Offline- OMR type ) ಅಥವಾ ಗಣಕ 
ಯಂತ್ರದ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ( Computer based competitive exam - CBCE) ಮುಖಾಂತರ ನಡೆಸಲಾಗುವುದು. ಈ ವಿಷಯದಲ್ಲಿ 
ಆಯೋಗದ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಗಣಕ ಯಂತ್ರದ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ( Computer based competitive exam 
CBCE) ಪರೀಕ್ಷೆಯನ್ನು ನಡೆಸಲು ತೀರ್ಮಾನವಾದಲ್ಲಿ ಅಭ್ಯರ್ಥಿಗಳಿಗೆ ಈ ಸಂಬಂಧ ಸೂಚನೆಗಳನ್ನು ಹಾಗೂ ಅಣಕು ಪರೀಕ್ಷೆಯನ್ನು ( Mock test) 
ತೆಗೆದುಕೊಳ್ಳುವ ಬಗ್ಗೆ ಮಾಹಿತಿಯನ್ನು ಆಯೋಗದ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗುವುದು. 
ಸೂಚನೆ:- ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮಗಳ ವಿವರಗಳನ್ನು ಆಯೋಗದ ವೆಬ್ಸೈಟ್ 
* http://kpsc.kar . nic.in/ Syllabus ” ಲಿಂಕ್‌ನಲ್ಲಿ ಬಿತ್ತರಿಸಲಾಗಿದೆ ಹಾಗೂ ಈ ಅಧಿಸೂಚನೆಗೆ ಅನುಬಂಧಿಸಲಾಗಿದೆ. 

ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳೆರಡರಲ್ಲೂ ಇರುತ್ತವೆ. ಕನ್ನಡ ಭಾಷೆಯಲ್ಲಿರುವ ಪ್ರಶ್ನೆಗಳ ಭಾಷಾಂತರದಲ್ಲಿ 
ಏನಾದರೂ ಅಸ್ಪಷ್ಟತೆ ಇದ್ದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯಲ್ಲಿರುವ ಪ್ರಶ್ನೆಗಳನ್ನು ನೋಡುವುದು ಹಾಗೂ ಇದೇ ಅಂತಿಮವಾಗಿರುತ್ತದೆ. 


ಟಿಪ್ಪಣಿ:- ಪ್ರಶ್ನೆ ಪತ್ರಿಕೆ ಬಗ್ಗೆ ಯಾವುದೇ ಬಗೆಯ ಆಕ್ಷೇಪಣೆ ಇದ್ದಲ್ಲಿ, ಪರೀಕ್ಷಾ ಕೇಂದ್ರವನ್ನು ಬಿಡುವ ಮೊದಲು ಪರೀಕ್ಷಾ ದಿನವೇ 
ಸಂಬಂಧಿತ ಮೇಲ್ವಿಚಾರಕರ ಮುಖಾಂತರ ಲಿಖಿತ ಮನವಿಯನ್ನು ಆಯೋಗಕ್ಕೆ ಸಲ್ಲಿಸಿ ಸ್ವೀಕೃತಿ (Acknowledgement) 
ಪಡೆಯಬೇಕು. ಪರೀಕ್ಷಾ ಕೇಂದ್ರ ಬಿಟ್ಟ ನಂತರ ಕಳುಹಿಸುವ ಯಾವುದೇ ಆಕ್ಷೇಪಣೆಯನ್ನು ಮಾನ್ಯ ಮಾಡಲಾಗುವುದಿಲ್ಲ. 


5.4 ಆಯ್ಕೆಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಶೇಕಡವಾರು ಅಂಕಗಳ ಜೇಷ್ಟತೆ ಮತ್ತು ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಮೇರೆಗೆ 
ಮಾಡಲಾಗುವುದು . 
ಸೂಚನೆ : ಅಭ್ಯರ್ಥಿಗಳು ಪರೀಕ್ಷೆಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗಬೇಕು. 
6. ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ವಯೋಮಿತಿ: 
6.1 ಶೈಕ್ಷಣಿಕ ವಿದ್ಯಾರ್ಹತೆ: - ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅನುಸೂಚಿಯಲ್ಲಿ ಆಯಾ ಹುದ್ದೆಗಳ ಮುಂದೆ 
ಸೂಚಿಸಿರುವ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಹೊಂದಿರಲೇಬೇಕು. 
6.2 ವಯೋಮಿತಿ:- ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಈ ಕೆಳಕಂಡ ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕು ಹಾಗೂ ಗರಿಷ್ಠ 
ವಯೋಮಿತಿಯನ್ನು ಮೀರಿರಬಾರದು: 


೩೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


ಭಾಗ ೫ 


18 ವರ್ಷ 


ಕನಿಷ್ಠ 
ಗರಿಷ್ಠ 

ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 
ಪ್ರವರ್ಗ 2ಎ/2ಬಿ /3ಎ /3ಬಿ ಅಭ್ಯರ್ಥಿಗಳಿಗೆ 
ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ/ ಪ್ರವರ್ಗ -1 ಅಭ್ಯರ್ಥಿಗಳಿಗೆ 


35 ವರ್ಷಗಳು 
38 ವರ್ಷಗಳು 


40 ವರ್ಷಗಳು 


ಈ ಕೆಳಗಿನ ಸಂದರ್ಭಗಳಲ್ಲಿ ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಕೆಳಗೆ ತಿಳಿಸಿರುವಷ್ಟರ ಮಟ್ಟಿಗೆ ಹೆಚ್ಚಿಸಲಾಗುವುದು 
ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ | ಸೇವೆ ಸಲ್ಲಿಸಿರುವಷ್ಟು ವರ್ಷಗಳು ಅಥವಾ 10 
ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಅಥವಾ ರಾಜ್ಯ ವರ್ಷಗಳ ಅವಧಿ ಅದರಲ್ಲಿ ಯಾವುದು 
ಅಧಿನಿಯಮದ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಗೊಂಡು ಕರ್ನಾಟಕ | ಕಡಿಮೆಯೋ ಅಷ್ಟು ವರ್ಷಗಳು. 
ರಾಜ್ಯ ಸರ್ಕಾರದ ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ 
ಅಥವಾ ಹಿಂದೆ ಹೊಂದಿದ ಅಭ್ಯರ್ಥಿಗಳಿಗೆ, 


( ಇ) 


ಮಾಜಿ ಸೈನಿಕನಾಗಿದ್ದಲ್ಲಿ 

ಸೇವೆ ಸಲ್ಲಿಸಿರುವಷ್ಟು ವರ್ಷಗಳಿಗೆ ಮೂರು 
ವರ್ಷಗಳನ್ನು ಸೇರಿಸಿದರೆ ಎಷ್ಟು | 

ವರ್ಷಗಳಾಗುವುದೋ ಅಷ್ಟು ವರ್ಷಗಳು . 
ನ್ಯಾಷನಲ್ ಕ್ಯಾಡೆಟ್ ಕೋರ್‌ನಲ್ಲಿ ಪೂರ್ಣಕಾಲಿಕ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿ | ಕ್ಯಾಡೆಟ್ ಪರಿವೀಕ್ಷಕನಾಗಿ ಸೇವೆ 
ಬಿಡುಗಡೆಯಾಗಿರುವ ವ್ಯಕ್ತಿಗಳಿಗೆ. 

ಸಲ್ಲಿಸಿದಷ್ಟು ವರ್ಷಗಳು. 
ರಾಜ್ಯ ಸರ್ಕಾರದಿಂದ ಪುರಸ್ಕತವಾದ ಗ್ರಾಮೀಣ ಔದ್ಯಮೀಕರಣ ಯೋಜನೆಯ ಮೇರೆಗೆ | ಗ್ರಾಮ ಸಮೂಹ ಪರಿಶೀಲಕನಾಗಿ ಸೇವೆ 
ನೇಮಕಗೊಂಡ ಗ್ರಾಮ ಸಮೂಹ ಪರಿಶೀಲಕನಾಗಿ ಈಗ ಕೆಲಸ ಮಾಡುತ್ತಿದ್ದರೆ ಅಥವಾ | ಸಲ್ಲಿಸಿದಷ್ಟು ವರ್ಷಗಳು. 
ಹಿಂದೆ ಇದ್ದ ಅಭ್ಯರ್ಥಿಗಳಿಗೆ, 
ಅಂಗವಿಕಲ ಅಭ್ಯರ್ಥಿಗಳಿಗೆ 

10 ವರ್ಷಗಳು 


( ಈ ) 


( ಉ ) 


(ಊ ) ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು | ಸೇವೆ ಸಲ್ಲಿಸಿರುವ ವರ್ಷಗಳು ಅಥವಾ 5 
ಹೊಂದಿದ್ದರೆ ಅಥವಾ ಹಿಂದೆ ಹೊಂದಿದ್ದ ಅಭ್ಯರ್ಥಿಗಳಿಗೆ. 

ವರ್ಷಗಳ ಅವಧಿ ಅದರಲ್ಲಿ ಯಾವುದು 

ಕಡಿಮೆಯೋ ಅಷ್ಟು ವರ್ಷಗಳು. 
( ಋ ) | ವಿಧವೆಯಾಗಿದ್ದಲ್ಲಿ ( ಅಭ್ಯರ್ಥಿಯು ಸಕ್ಷಮ ಪ್ರಾಧಿಕಾರದಿಂದ ತಾನು ವಿಧವೆಯೆಂದು ಹಾಗೂ | 10 ವರ್ಷಗಳು. 

ಮರು ಮದುವೆಯಾಗಿರುವುದಿಲ್ಲವೆಂಬ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡು 
ಆಯೋಗವು ಸೂಚಿಸಿದಾಗ ಇದರ ಮೂಲ ಪ್ರತಿಯನ್ನು ಪರಿಶೀಲನೆಗೆ 

ಹಾಜರುಪಡಿಸಬೇಕು) 
( ಗು ) . ಜೀತ ಕಾರ್ಮಿಕನಾಗಿದ್ದ ಪಕ್ಷದಲ್ಲಿ ಸದರಿ ಅಧಿನಿಯಮ ಅಥವಾ 1957ರ ಕರ್ನಾಟಕ ಜೀತ | 10 ವರ್ಷಗಳು . 

ಕಾರ್ಮಿಕ ಪದ್ಧತಿ (ರದ್ದಿಯಾತಿ) ಆದೇಶದ ಮೇರೆಗೆ ಜೀತ ಸಾಲವನ್ನು ಸಂದಾಯ 
ಮಾಡುವ ಹೊಣೆಯಿಂದ ಬಿಡುಗಡೆಯಾಗಿದ್ದಾನೆಂದು ಪ್ರಮಾಣ ಪತ್ರವನ್ನು ಜಿಲ್ಲಾ 
ಮ್ಯಾಜಿಸ್ಟ್ರೇಟ್‌ರಿಂದ ಪಡೆದಿಟ್ಟುಕೊಂಡು ಆಯೋಗವು ಸೂಚಿಸಿದಾಗ ಇದರ ಮೂಲ 

ಪ್ರತಿಯನ್ನು ಪರಿಶೀಲನೆಗೆ ಹಾಜರುಪಡಿಸಬೇಕು. 
7 . 

ಜಾತಿ / ಮೀಸಲಾತಿ ಪ್ರಮಾಣ ಪತ್ರಗಳು : 

ಮೀಸಲಾತಿ ಕೋರಬಯಸುವ ಅಭ್ಯರ್ಥಿಗಳು ಈ ಕೆಳಗೆ ನಮೂದಿಸಿರುವ ನಮೂನೆಗಳಲ್ಲಿಯೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು: 

ಅ) ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು:- ನಮೂನೆ ಡಿ 
ಆ) ಪ್ರವರ್ಗ -1 ಕ್ಕೆ ಸೇರಿದ ಅಭ್ಯರ್ಥಿಗಳು:- ನಮೂನೆ ಇ 

ಇ) ಪ್ರವರ್ಗ - 2ಎ , 2ಬಿ , 3ಎ ಮತ್ತು 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು:- ನಮೂನೆ ಎಫ್ 

ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಂಬಂಧಿತ 
ತಹಸೀಲ್ದಾರ್‌ರವರಿಂದ ಅಂದರೆ ತಹಶೀಲ್ದಾರ್‌ರವರ ಸಹಿ ಮತ್ತು ಮೊಹರು ಅಥವಾ ಬಾರ್ ಕೋಡ್, ಹಾಲೋಗ್ರಾಮ್ ಮತ್ತು ವಾಟರ್ ಮಾರ್ಕ್ನೊಂದಿಗೆ 
ಪಡೆದಿಟ್ಟುಕೊಂಡಿರತಕ್ಕದ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ -1ರ ಮೀಸಲಾತಿ ಪ್ರಮಾಣ ಪತ್ರಗಳು ರದ್ದಾಗುವವರೆಗೂ 
ಚಾಲ್ತಿಯಲ್ಲಿರುವುದರಿಂದ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ನಿಗದಿಪಡಿಸಿದ ನಮೂನೆಯಲ್ಲಿ ಪಡೆದಿಟ್ಟುಕೊಂಡಿರತಕ್ಕದ್ದು 
ಹಿಂದುಳಿದ ವರ್ಗಗಳ ಪ್ರವರ್ಗ - 2ಎ , ಪ್ರವರ್ಗ - 2ಬಿ, ಪ್ರವರ್ಗ - 3ಎ ಮತ್ತು ಪ್ರವರ್ಗ -3ಬಿ ವರ್ಗದ ಮೀಸಲಾತಿ ಪ್ರಮಾಣ ಪತ್ರಗಳು 5 ವರ್ಷ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


೩೧೩ 


ಚಾಲ್ತಿಯಲ್ಲಿರುತ್ತವೆ . ಅಭ್ಯರ್ಥಿಗಳು ಪಡೆದಿರುವ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರಬೇಕು. 
ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು 
ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಿ ಅವರ ಅಭ್ಯರ್ಥಿತನವನ್ನು ಸಾಮಾನ್ಯ 
ಅರ್ಹತೆಯಡಿಯಲ್ಲಿ ಅರ್ಹರಾದಲ್ಲಿ ಮಾತ್ರ ಪರಿಗಣಿಸಲಾಗುವುದು. ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ. 
ಈ ನಮೂನೆಗಳನ್ನು ಹೊರತುಪಡಿಸಿ ಇತರೆ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 
8. ಮಾಜಿ ಸೈನಿಕ 

ಸರ್ಕಾರದ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್ 13 ಎಸ್‌ಆರ್‌ಆರ್ 92 ದಿನಾಂಕ 01- 04 - 1992 ಮತ್ತು ಅಧಿಸೂಚನೆ ಸಂಖ್ಯೆ ಡಿಪಿಎಆರ್ 28 
ಎಸ್‌ಆರ್‌ಆರ್ 95 ದಿನಾಂಕ 21 -10 -1995 ರನ್ವಯ ನೇರ ನೇಮಕಾತಿಗಳಲ್ಲಿ ಶೇಕಡ 10 ರಷ್ಟು ಹುದ್ದೆಗಳನ್ನು ಮಾಜಿ ಸೈನಿಕರಿಗೆ ಮೀಸಲಾತಿ ಕಲ್ಪಿಸಲಾಗಿದೆ. 
ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ( ಸಾಮಾನ್ಯ ನೇಮಕಾತಿ) ನಿಯಮಗಳು, 1977 ರಲ್ಲಿದ್ದಂತೆ ಮಾಜಿ ಸೈನಿಕರ ವಿವರಣೆ ಕೆಳಕಂಡಂತಿದೆ: 
(1) ಮಾಜಿ ಸೈನಿಕ ಎಂದರೆ ಕೇಂದ್ರ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ , ನೌಕಾದಳ ಮತ್ತು ವಾಯು ದಳದಲ್ಲಿ ಯಾವುದೇ ಶ್ರೇಣಿಯಲ್ಲಿ 

( ಯೋಧ ಅಥವಾ ಯೋಧನಲ್ಲದ) ಸೇವೆ ಸಲ್ಲಿಸಿದ ವ್ಯಕ್ತಿ ಆದರೆ ಡಿಫೆನ್ಸ್ ಸೆಕ್ಯೂರಿಟಿಕೋರ್, ಜನರಲ್ ರಿಸರ್ವ್ ಇಂಜಿನಿಯರಿಂಗ್ ಫೋರ್ಸ್, 

ಲೋಕ ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಸೇರ್ಪಡೆಯಾಗುವುದಿಲ್ಲ ಮತ್ತು 
(2) ಕೇಂದ್ರ ಸಶಸ್ತ್ರ ದಳಗಳಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ ಹೊಂದಿದ ವ್ಯಕ್ತಿಗಳ ಕುಟುಂಬದವರು 

( ಸಂದರ್ಭಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು ಮಲ ಕ್ಕಳು ) ಮಾಜಿ ಸೈನಿಕ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ 
ಅಂತಹವರುಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗುವುದಿಲ್ಲ. 
ಅ) ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ 

ಅಥವಾ 
ವೈದ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಯಿಂದ ಬಿಡುಗಡೆಯಾದ ಅಥವಾ ವ್ಯಕ್ತಿಯ ಹಿಡಿತಕ್ಕೂ ಮೀರಿದ 
ಪರಿಸ್ಥಿತಿಗಳಿಂದ ಮತ್ತು ವೈದ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಅಂತಹ ಸೇವೆಯಿಂದ 
ಬಿಡುಗಡೆಯಾದವನು 


ಅಥವಾ 


ಇ ) ಸ್ವಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ ಹೊಂದಿದ ವ್ಯಕ್ತಿ . 

ಅಥವಾ 
ಈ ) ತನ್ನ ಸ್ವಂತ ಕೋರಿಕೆ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ ತೆಗೆದುಹಾಕಿರುವ ಅಥವಾ 

ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ದಿಷ್ಟ ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ 
ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ ವ್ಯಕ್ತಿ ಮತ್ತು ಪ್ರಾಂತೀಯ ಸೇವೆಯ 
ಈ ಕೆಳಗೆ ಹೆಸರಿಸಿದ ವರ್ಗದ ಸಿಬ್ಬಂದಿಯವರು: 
1) ನಿರಂತರ ಸೇವೆ ಸಲ್ಲಿಸಿದ ನಿವೃತ್ತಿ ಹೊಂದಿದ ಪಿಂಚಣಿದಾರರು. 
ii) ಮಿಲಿಟರಿ ಸೇವೆಯಿಂದಾಗಿ ಉಂಟಾದ ದೈಹಿಕ ಅಸಾಮರ್ಥ್ಯತೆ ಹೊಂದಿ ಬಿಡುಗಡೆಯಾದ ವ್ಯಕ್ತಿ. 

iii) ಗ್ಯಾಲಂಟ್ರಿ ಪ್ರಶಸ್ತಿ ವಿಜೇತರು. 
ವಿವರಣೆ:- ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆಯಲ್ಲಿರುವ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ ವರ್ಗದಡಿ ಬರುವ ವ್ಯಕ್ತಿಗೆ 
ನಿರ್ದಿಷ್ಟ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್ ಉದ್ಯೋಗಕ್ಕೆ ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ 
ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ ನೀಡುವವರೆಗೆ ರಾಜ್ಯ ನಾಗರೀಕ 

ಮಕ ಹೊಂದುವಂತಿಲ್ಲ. ಇಂತಹವರು ಅರ್ಜಿ ಸಲ್ಲಿಸುವ ಮುನ್ನ ಸೇನೆಯಿಂದ ನಿರಾಕ್ಷೇಪಣಾ ಪತ್ರ ಪಡೆದು ಸಲ್ಲಿಸಬೇಕು. 
ಸೇನೆಯಿಂದ ಬಿಡುಗಡೆಯಾದ ವ್ಯಕ್ತಿಗಳು ಅವರ ಬಿಡುಗಡೆ ಪ್ರಮಾಣ ಪತ್ರವನ್ನು / ಮಾಜಿ ಸೈನಿಕರ ಅವಲಂಬಿತರು ಮಾಜಿ ಸೈನಿಕರು ಸೇವೆಯಲ್ಲಿದ್ದಾಗ 
ಕೊಲ್ಲಲ್ಪಟ್ಟಿರುವ / ಶಾಶ್ವತವಾಗಿ ಅಂಗವಿಕಲರಾದ ಬಗ್ಗೆ ಪ್ರಮಾಣ ಪತ್ರವನ್ನು ಮೂಲ ದಾಖಲಾತಿ ಪರಿಶೀಲನೆಗೆ ತಪ್ಪದೆ ಹಾಜರುಪಡಿಸಬೇಕು. 
9. ಗ್ರಾಮೀಣ ಅಭ್ಯರ್ಥಿ: 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಸಂವ್ಯಶಾಇ 59 ಶಾಸನ 2000 , ದಿನಾಂಕ 06 - 01 - 2001 ರನ್ವಯ ಗ್ರಾಮೀಣ ಮೀಸಲಾತಿಯಡಿ ಅರ್ಜಿ 
ಸಲ್ಲಿಸುವಂತಹ ಅಭ್ಯರ್ಥಿಗಳು ನಿಯಮಗಳ ರೀತ್ಯಾ 1 ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪ್ರದೇಶಗಳಲ್ಲಿ ವ್ಯಾಸಂಗ ಮಾಡಿ 
ಉತ್ತೀರ್ಣರಾದಲ್ಲಿ ಮಾತ್ರ ಈ ಮೀಸಲಾತಿಯನ್ನು ಪಡೆಯಲು ಅರ್ಹರು. ಗ್ರಾಮೀಣ ಅಭ್ಯರ್ಥಿ ಗಳಿಗೆಂದು ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ 
ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 08 ಸೆನೆನಿ 2001 ದಿನಾಂಕ 13 - 02 - 2001 ರನ್ವಯ ನಮೂನೆ- 2ನ್ನು 
ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲುರುಜುವಿನೊಂದಿಗೆ ಹಾಗೂ ಈ ಪ್ರಮಾಣ ಪತ್ರವಲ್ಲದೇ 
ಮೇಲುಸ್ಥರಕ್ಕೆ ಸೇರಿಲ್ಲದಿರುವ ಬಗ್ಗೆ ನಮೂನೆ- 1ರಲ್ಲಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಂಬಂಧಿತ ತಹಶೀಲ್ದಾರ್‌ರವರಿಂದ ನಿಗದಿಪಡಿಸಿದ ಕೊನೆಯ 
ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರ ತಕ್ಕದ್ದು. ಅಂತೆಯೇ ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ - 1, ಪ್ರವರ್ಗ 
2ಎ , 2ಬಿ, 3ಎ , 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಗ್ರಾಮೀಣ ಮೀಸಲಾತಿಯ ಪ್ರಮಾಣ ಪತ್ರವನ್ನು ನಮೂನೆ- 2ರಲ್ಲಿ ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲು ರುಜುವಿನೊಂದಿಗೆ 


೩೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪ , ೨೦೧೬ 


ಭಾಗ ೫ 


ಪಡೆದಿಟ್ಟುಕೊಂಡಿರತಕ್ಕದ್ದು. ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಚಾಲ್ತಿಯಲ್ಲಿರುವ 
ಮೀಸಲಾತಿ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು , ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಗ್ರಾಮೀಣ 
ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. ( ಅಭ್ಯರ್ಥಿಗಳ ನೇರ ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅಂತಹವರು ಗ್ರಾಮೀಣ ಮೀಸಲಾತಿಗೆ 
ಸಹ ಅನರ್ಹರಾಗುತ್ತಾರೆ. ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 
10 ಕನ್ನಡ ಮಾಧ್ಯಮ ಅಭ್ಯರ್ಥಿ 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಸಿಆಸುಇ 71 ಸೆನೆನಿ 2001 ದಿನಾಂಕ 24 - 10 - 2002 ರನ್ವಯ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆಂದು 
ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ 
ಬಗ್ಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಹಾಗೂ ಮೊಹರಿನೊಂದಿಗೆ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ 
ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಇದೇ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು 
ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಕ. ಮಾ . ಅ . ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು . ( ಈ ಪ್ರಮಾಣ ಪತ್ರದ 
ನಮೂನೆಯನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ) 
11 . ಅಂಗವಿಕಲ ಅಭ್ಯರ್ಥಿ 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 50 ಎಸ್‌ಆರ್‌ಆರ್ 2000 ದಿನಾಂಕ 03 - 09 - 2005 ರಲ್ಲಿ ರಾಜ್ಯ ಸಿವಿಲ್ ಸೇವೆಗಳ ಸಮೂಹ - 
ಎ ಮತ್ತು ಬಿ ಗುಂಪಿನ ಹುದ್ದೆಗಳಿಗೆ ಶೇಕಡ 3 ರಷ್ಟು ಮತ್ತು ಸಮೂಹ ಸಿ ಗುಂಪಿನ ಹುದ್ದೆಗಳಿಗೆ ಶೇಕಡ 5 ರಷ್ಟು ಹುದ್ದೆಗಳನ್ನು ಅಂಗವಿಕಲರಿಗೆ 
ಮೀಸಲಾತಿ ಕಲ್ಪಿಸಿದ್ದು, ಇದರನ್ವಯ ಶೇಕಡ 40 ಕ್ಕಿಂತ ಕಡಿಮೆ ಇಲ್ಲದಂತಹ ಅಂಗವಿಕಲತೆಯುಳ್ಳ ಅಭ್ಯರ್ಥಿಗಳು ಮಾತ್ರ ಈ ಮೀಸಲಾತಿಯನ್ನು ಕೋರಲು 
ಅರ್ಹರು. ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ ಸಿಆಸುಇ 115 ಸೆನೆನಿ 2005 ದಿನಾಂಕ 19 -11 - 2005ರಲ್ಲಿ ನಿಗದಿಪಡಿಸಿರುವ ನಮೂನೆಯಲ್ಲಿ ಅಂಗವಿಕಲತೆ 
ಬಗ್ಗೆ ಸರ್ಕಾರದ ಆದೇಶ ಸಂಖ್ಯೆ : ಮಮಇ 65 ಪಿಹೆಚ್‌ಪಿ 2010 ದಿನಾಂಕ 18 - 02 - 2011ರಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿಯ ವೈದ್ಯಕೀಯ 
ಪ್ರಾಧಿಕಾರ/ ತಾಲ್ಲೂಕು ಮಟ್ಟದ ವೈದ್ಯಕೀಯ ಪ್ರಾಧಿಕಾರ /ಜಿಲ್ಲಾ ಮಟ್ಟದ ವೈದ್ಯಕೀಯ ಪ್ರಾಧಿಕಾರ/ ಬೆಂಗಳೂರು ವೈದ್ಯಕೀಯ ಪ್ರಾಧಿಕಾರ ಇವರಿಂದ ಪ್ರಮಾಣ 
ಪತ್ರವನ್ನು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. ಮೂಲ ದಾಖಲಾತಿಗಳ ಪರಿಶೀಲನೆಗೆ ಅರ್ಹರಾದಾಗ ಈ ಪ್ರಮಾಣ 
ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು , ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಅಂಗವಿಕಲ ಮೀಸಲಾತಿಯನ್ನು 
ರದ್ದುಪಡಿಸಲಾಗುವುದು . ಇತರೆ ಯಾವುದೇ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಪಡೆಯಲಾಗಿರುವ ಪ್ರಮಾಣ ಪತ್ರಗಳನ್ನು / ಗುರುತಿನ ಚೀಟಿಯ 
ಪ್ರತಿಗಳನ್ನು ಪರಿಗಣಿಸಲು ಬರುವುದಿಲ್ಲ. ( ಈ ಪ್ರಮಾಣ ಪತ್ರದ ನಮೂನೆಯನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 
12 . ಯೋಜನೆಗಳಿಂದ ನಿರಾಶ್ರಿತ ಅಭ್ಯರ್ಥಿ ( PDP) 

- ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 23 ಸೆನೆನಿ 99 ದಿನಾಂಕ 23 - 11 - 2000 ರನ್ವಯ ಯೋಜನೆಗಳಿಂದ ನಿರ್ವಸಿತರಾದ ( ಆದರೆ ಈ 
ನಿಯಮಗಳು ಜಾರಿಯಾಗುವ 20 ವರ್ಷಕ್ಕೆ ಮುನ್ನ ನಿರ್ವಸಿತರಾದ ಕುಟುಂಬ ಅಭ್ಯರ್ಥಿಗಳಿಗೆ ಈ ಮೀಸಲಾತಿ ಅನ್ವಯವಾಗುವುದಿಲ್ಲ) ಕುಟುಂಬದ 
ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಸಂಬಂಧಿತ ತಹಶೀಲ್ದಾರ್‌ರವರಿಂದ ನಿಗದಿತ ನಮೂನೆಯಲ್ಲಿ ಪ್ರಮಾಣ 
ಪತ್ರವನ್ನು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು . ಸಂದರ್ಶನಕ್ಕೆ ಅರ್ಹರಾದಾಗ ಈ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು 
ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. ( ಈ ಪ್ರಮಾಣ ಪತ್ರದ 
ನಮೂನೆಯನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 
13 . ಅನುಚ್ಛೇಧ 371 ( ಜೆ) ರಂತೆ ಹೈದರಾಬಾದ್ – ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮೀಸಲಾತಿ 

ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ( ಅರ್ಹತಾ ಪ್ರಮಾಣ ಪತ್ರಗಳ 
ನೀಡಿಕೆ) ನಿಯಮಗಳು 2013ಕ್ಕೆ ಸಂಬಂಧಿಸಿದಂತೆ ನೇರ ನೇಮಕಾತಿಯಲ್ಲಿ ಸ್ಥಳೀಯ ವ್ಯಕ್ತಿಯೆಂಬ ಮೀಸಲಾತಿಯನ್ನು ಕೋರುವ ಅನುಬಂಧ - ಎ 
ಯಲ್ಲಿರುವ ನಮೂನೆಯಲ್ಲಿಯೇ ಅರ್ಹತಾ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರವಾದ ಸಂಬಂಧಪಟ್ಟ ಉಪ ವಿಭಾಗದ ಸಹಾಯಕ ಆಯುಕ್ತರಿಂದ 
ಪಡೆದಿಟ್ಟುಕೊಳ್ಳತಕ್ಕದ್ದು. ಮೂಲ ದಾಖಲಾತಿಗಳ ಪರಿಶೀಲನಾ ಸಮಯದಲ್ಲಿ ಈ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ 
ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಿ ಅವರ ಅಭ್ಯರ್ಥಿತನವನ್ನು ಸದರಿ ಮೀಸಲಾತಿಯಡಿ 
ಪರಿಗಣಿಸಲಾಗುವುದಿಲ್ಲ. ಈ ಪ್ರಮಾಣ ಪತ್ರದ ನಮೂನೆಯನ್ನು ಈ ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ. ಈ ನಮೂನೆಯನ್ನು ಹೊರತುಪಡಿಸಿ 
ಇತರೆ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಅರ್ಹತಾ ಪ್ರಮಾಣ ಪತ್ರವನ್ನು ತಿರಸ್ಕರಿಸಲಾಗುವುದು. ಹೈದ್ರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ಸೇರಿದ 
ಅಭ್ಯರ್ಥಿಗಳು ರಾಜ್ಯ ವೃಂದಕ್ಕೆ ಸೇರಿದ ಹುದ್ದೆಗಳಿಗೂ ಅರ್ಹತೆ ಇದ್ದಲ್ಲಿ ಪರಿಗಣಿಸಲಾಗುವುದು. ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳು 
ಸ್ಥಳೀಯ ವೃಂದ ಹಾಗೂ ಮಿಕ್ಕುಳಿದ ವೃಂದಗಳಲ್ಲಿ ಒಂದೇ ಹುದ್ದೆಯ ಆಯ್ಕೆಗೆ ಅರ್ಹತೆ ಹೊಂದಿದಲ್ಲಿ , ಯಾವ ವೃಂದದ ಆಯ್ಕೆ ಬಯಸುವರೆಂಬ 
ಮಾಹಿತಿಯನ್ನು ಅರ್ಜಿಯಲ್ಲಿ ನಮೂದಿಸತಕ್ಕದ್ದು. 
14 . ಸರ್ಕಾರಿ ಸೇವೆಯಲ್ಲಿರುವ ನೌಕರರಿಗೆ ಹೈದರಾಬಾದ್ - ಕರ್ನಾಟಕ ಮೀಸಲಾತಿ: 

ಸರ್ಕಾರಿ ಸೇವೆಯಲ್ಲಿರುವ ನೌಕರರು ದಿನಾಂಕ 29 - 01 - 2014 ರಂದು ಹೊರಡಿಸಲಾದ ಅಧಿಸೂಚನೆ -1 ಸಂಖ್ಯೆ ಡಿಪಿಎಆರ್ 43 ಹೆಚ್‌ಕೆಸಿ 
2013 ರಲ್ಲಿನ ಅನುಬಂಧ- ಎ ನಲ್ಲಿ ಇರುವಂತೆ ತಮ್ಮ ಸೇವಾ ಪುಸ್ತಕದಲ್ಲಿ ದಿನಾಂಕ 01 - 01 - 2013 ಕ್ಕಿಂತ ಮುಂಚಿನ ನಮೂದಿನಲ್ಲಿ ಅವರ ಸ್ವಂತ ಊರು 
ಅಥವಾ ಸ್ಥಳಕ್ಕೆ ಸಂಬಂಧಿಸಿದಂತೆ ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಜಿಲ್ಲೆಗಳಾದ ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು 
ಯಾದಗಿರಿ ಕಂದಾಯ ಜಿಲ್ಲೆಯ ಅಡಿಯಲ್ಲಿ ಬರುವಂತಹ ಪ್ರದೇಶದ ನಮೂದು ಇದ್ದ ಪಕ್ಷದಲ್ಲಿ, ಅಂತಹ ಅಭ್ಯರ್ಥಿಗಳು ಕಛೇರಿ ಮುಖ್ಯಸ್ಥರಿಂದ ದಿ: 29 
01 - 2014ರ ಅಧಿಸೂಚನೆ - 1 ರಲ್ಲಿನ ನಿಯಮ 5 ( 2) ರಲ್ಲಿ ನೀಡಲಾದ ಸ್ವಗ್ರಾಮ ಪ್ರಮಾಣ ಪತ್ರವನ್ನು ಆಧರಿಸಿ ಅಂತಹವರ ಅರ್ಜಿಯನ್ನು ಸ್ಥಳೀಯ 
ವೃಂದದಲ್ಲಿ ಲಭ್ಯವಿರುವ ಹುದ್ದೆಗೆದುರಾಗಿ ಪರಿಗಣಿಸಲಾಗುವುದು. ಈ ಪ್ರಮಾಣ ಪತ್ರದ ನಮೂನೆಯನ್ನು ಅನುಬಂಧ- ಎ ರಲ್ಲಿ ಈ ಅಧಿಸೂಚನೆಯ 
ಕೊನೆಯಲ್ಲಿ ತೋರಿಸಲಾಗಿದೆ. ಈ ನಮೂನೆಯನ್ನು ಹೊರತುಪಡಿಸಿ ಇತರೆ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಪ್ರಮಾಣ ಪತ್ರವನ್ನು 
ತಿರಸ್ಕರಿಸಲಾಗುವುದು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 

೩೧೫ 
15 ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ/ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬೆಂಗಳೂರು/ ಮೈಸೂರು/ ಬೆಳಗಾವಿ/ ಗುಲ್ಬರ್ಗಾ / ಶಿವಮೊಗ್ಗ ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ 
ಆಯೋಗವು ನಿಗದಿಪಡಿಸಿರುವ ಇತರೆ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು. ಅಭ್ಯರ್ಥಿಗಳು ಅರ್ಜಿ ನಮೂನೆಯಲ್ಲಿ ಅವರು ಸ್ಪರ್ಧಾತ್ಮಕ 
ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಛಿಸುವ ಪರೀಕ್ಷಾ ಕೇಂದ್ರವನ್ನು ನಮೂದಿಸತಕ್ಕದ್ದು. ಪರೀಕ್ಷಾ ಕೇಂದ್ರವನ್ನು ನಿಗದಿಪಡಿಸುವುದು ಆಯೋಗದ ಅಂತಿಮ 
ತೀರ್ಮಾನವಾಗಿರುತ್ತದೆ. 

ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ/ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಾತ್ತೂರ್ವಿಕವಾಗಿ 2016ನೇ ಏಪ್ರಿಲ್/ ಮೇ ತಿಂಗಳಿನಲ್ಲಿ ನಡೆಸಲಾಗುವುದು . ಪರೀಕ್ಷಾ 
ವೇಳಾಪಟ್ಟಿಯನ್ನು ಆಯೋಗದ ಅಂತರ್ಜಾಲ " http ://kpsc.kar.nic in/timetable ” ನಲ್ಲಿ ಮುಂದೆ ಪ್ರಕಟಿಸಲಾಗುವುದು. 

ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್ ಮಾಡಿಕೊಳ್ಳಲು ಪತ್ರಿಕೆಗಳಲ್ಲಿ ಪ್ರಕಟಣೆಯ ಮೂಲಕ ತಿಳಿಸಲಾಗುವುದು ಹಾಗೂ 
ಈ ಬಗ್ಗೆ ಮಾಹಿತಿಯನ್ನು ಆಯೋಗದ ವೆಬ್‌ಸೈಟ್‌ನಲ್ಲಿಯೂ ಬಿತ್ತರಿಸಲಾಗುವುದು. ಇದಲ್ಲದೆ ಇ -ಮೇಲ್ ಮೂಲಕ ಸಂದೇಶ ನೀಡಲಾಗುವುದು. 
ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್ ಮಾಡಿಕೊಂಡು ಪರೀಕ್ಷಾ ಕೇಂದ್ರಗಳಿಗೆ ಹೋಗಬೇಕು. ಪ್ರವೇಶ ಪತ್ರ ಇಲ್ಲದಂತಹ 
ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸಲು ಅನುಮತಿಸಲಾಗುವುದಿಲ್ಲ. 

ಆಯಾ ಹುದ್ದೆಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆಯ ದಿನಾಂಕ ನಿಗದಿಪಡಿಸಿದಾಗ ಅರ್ಹತಾ ಪಟ್ಟಿಯನ್ನು ಆಯೋಗದ ಅಂತರ್ಜಾಲದಲ್ಲಿ 
ಬಿತ್ತರಿಸಲಾಗುವುದು. ಈ ಬಗ್ಗೆ ಪತ್ರಿಕೆಗಳಲ್ಲಿ ಟಿಪ್ಪಣಿ ಮೂಲಕ ಮಾಹಿತಿ ನೀಡಲಾಗುವುದು. ಅರ್ಹ ಅಭ್ಯರ್ಥಿಗಳು ಸೂಚನಾ ಪತ್ರಗಳನ್ನು ಆಯೋಗದ 
ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್ ಮಾಡಿಕೊಂಡು ನಿಗದಿತ ದಿನಾಂಕ ಹಾಗೂ ಸಮಯದಂದು ಮೂಲ ದಾಖಲಾತಿಗಳೊಂದಿಗೆ ಹಾಜರಾಗತಕ್ಕದ್ದು . ಇದಲ್ಲದೆ 
ಇ -ಮೇಲ್ ಮೂಲಕ ಸಂದೇಶ ನೀಡಲಾಗುವುದು. 
16. ಆಯೋಗದೊಡನೆ ಪತ್ರ ವ್ಯವಹಾರ: 

ಆಯೋಗವು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸುವುದಿಲ್ಲ . ಆದುದರಿಂದ, ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡುವಾಗ 
ಜಾಗರೂಕತೆಯಿಂದ ಭರ್ತಿ ಮಾಡತಕ್ಕದ್ದು. 

ವಿಳಾಸ ಬದಲಾವಣೆ ಇದ್ದಲ್ಲಿ ಮಾತ್ರ ಅಭ್ಯರ್ಥಿಗಳು ಲಿಖಿತ ಮನವಿಯ ಮೂಲಕ ಆಯೋಗದ ಗಮನಕ್ಕೆ ತರತಕ್ಕದ್ದು. ಈ ವಿಳಾಸ 
ಬದಲಾವಣೆಯನ್ನು ಪರಿಗಣಿಸಲು ಆಯೋಗವು ಪ್ರಯತ್ನಿಸುವುದು. ಆದಾಗ್ಯೂ ಈ ವಿಚಾರದಲ್ಲಿ ಆಯೋಗವು ಯಾವುದೇ ಜವಾಬ್ದಾರಿಯನ್ನು 
ವಹಿಸಿಕೊಳ್ಳುವುದಿಲ್ಲ . ಈ ಬಗ್ಗೆ ಅಭ್ಯರ್ಥಿಗಳು ಎಚ್ಚರ ವಹಿಸತಕ್ಕದ್ದು. ಅಭ್ಯರ್ಥಿಗಳು ಆಯೋಗದೊಡನೆ ಸಂಪರ್ಕಿಸಲೇಬೇಕಾದ ಸಂದರ್ಭದಲ್ಲಿ ತಮ್ಮ 
ಮನವಿಯಲ್ಲಿ ಈ ಕೆಳಕಂಡ ಮಾಹಿತಿಗಳು ಒಳಗೊಂಡಿರಬೇಕು 

(i) ಹುದ್ದೆಯ / ವಿಷಯದ ಹೆಸರು 
( ii) ಅಭ್ಯರ್ಥಿಯ ಪೂರ್ಣ ಹೆಸರು ( ಬಿಡಿ ಅಕ್ಷರಗಳಲ್ಲಿ) 

(iii ) ಅರ್ಜಿಯಲ್ಲಿ ನಮೂದಿಸಿರುವ ಅಂಚೆ ವಿಳಾಸ 
17 . ಪ್ರಾಮುಖ್ಯವಾದ ಸೂಚನೆಗಳು: 

ಅಭ್ಯರ್ಥಿಯ ಇತ್ತೀಚಿನ ಪಾಸ್‌ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಒಂದು ಹಾಳೆಯ ಮೇಲಿಟ್ಟು ಅದರ ಕೆಳಗೆ ಕಪ್ಪು ಶಾಹಿಯ ಸ್ಕೆಚ್ / ಮಾರ್ಕರ್ 
ಪೆನ್‌ಲ್ಲಿ ಸಹಿಯನ್ನು ಸ್ಕ್ಯಾನ್ ಮಾಡಿ ಅರ್ಜಿಗೆ UPLOAD ಮಾಡಬೇಕು. ಭಾವಚಿತ್ರ ಹಾಗೂ ಸಹಿಯನ್ನು UPLOAD ಮಾಡದ ಅರ್ಜಿಗಳು 
ತಿರಸ್ಕತಗೊಳ್ಳುತ್ತವೆ. ಈ ಕೆಳಕಂಡ ಪ್ರಮಾಣ ಪತ್ರಗಳನ್ನು ನಿಗದಿತ ನಮೂನೆಯಲ್ಲಿ ON LINE ಮೂಲಕ ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ 
ದಿನಾಂಕದೊಳಗೆ ಸಂಬಂಧಪಟ್ಟ ಪ್ರಾಧಿಕಾರಿಗಳಿಂದ ಪಡೆದು ಅರ್ಜಿಯೊಂದಿಗೆ UPLOAD ಮಾಡಬೇಕು ಹಾಗೂ ಸಂದರ್ಶನಕ್ಕೆ /ಮೂಲ ದಾಖಲಾತಿಯ 
ಪರಿಶೀಲನೆಗೆ ಅರ್ಹರಾದಾಗ ಆ ಸಮಯದಲ್ಲಿ ಅದೇ ಮೀಸಲಾತಿ ಪ್ರಮಾಣ ಪತ್ರದ ಹಾಗೂ ಇತರೇ ಪ್ರಮಾಣ ಪತ್ರಗಳ ಮೂಲ ಪ್ರತಿಯನ್ನು 
ಪರಿಶೀಲನೆಗೆ ಹಾಜರುಪಡಿಸಬೇಕು. ಹೈದ್ರಾಬಾದ್ - ಕರ್ನಾಟಕ ಮೀಸಲಾತಿಗೆ ಸಂಬಂಧಿಸಿದ ಪ್ರಮಾಣ ಪತ್ರಗಳನ್ನು ಹೊರತು ಪಡಿಸಿ ಇತರೆ ಮೀಸಲಾತಿ 
ಪ್ರಮಾಣ ಪತ್ರಗಳನ್ನು ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು, ನಂತರ ಪಡೆದ ಯಾವುದೇ ಪ್ರಮಾಣ 
ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೆಯೇ ಯಾವುದೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನಿಗದಿ ಪಡಿಸಿರುವ ನಮೂನೆಗಳಲ್ಲಿರದಿದ್ದಲ್ಲಿ ಮತ್ತು ತಪ್ಪಿದ್ದಲ್ಲಿ 
ಸದರಿ ಮೀಸಲಾತಿಯನ್ನು ತಿರಸ್ಕರಿಸಲಾಗುವುದು/ ಅಭ್ಯರ್ಥಿತ್ವವನ್ನು ಅನರ್ಹಗೊಳಿಸಲಾಗುವುದು . 
1) ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಎಲ್ಲಾ ವರ್ಷಗಳ/ ಸೆಮಿಸ್ಟರ್‌ಗಳ 

ಅಂಕಪಟ್ಟಿಗಳು ಅಥವಾ ಘಟಿಕೋತ್ಸವದ ಪ್ರಮಾಣ ಪತ್ರ /ಪಿಡಿಸಿ. 
2) ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್.ಎಸ್.ಎಲ್.ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ /ಶಾಲೆಯ ವರ್ಗಾವಣೆ ಪ್ರಮಾಣ ಪತ್ರ 

| ಜನನ ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆಯ ಉದ್ದತ ಭಾಗ. 
3) ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಪ್ರಮಾಣ ಪತ್ರ ಮತ್ತು ಪಿಂಚಣಿ /ಗ್ರಾಚ್ಯುಟಿ ಪಡೆಯುತ್ತಿರುವ ಪ್ರಮಾಣ ಪತ್ರ/ ಮಾಜಿ ಸೈನಿಕ 

ಅವಲಂಬಿತರಾಗಿದ್ದಲ್ಲಿ, ಮಾಜಿ ಸೈನಿಕರು ಸೇವೆಯಲ್ಲಿರುವಾಗ ಮೃತಪಟ್ಟಿದ್ದಲ್ಲಿ ಅಥವಾ ಖಾಯಂ ಆಗಿ ಗಾಯಗೊಂಡಿರುವ ಪ್ರಮಾಣ ಪತ್ರ 
( ಮಾಜಿ ಸೈನಿಕ ಮೀಸಲಾತಿ ಕೋರಿದ್ದಲ್ಲಿ) 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ , ಪ್ರವರ್ಗ -1, ಪ್ರವರ್ಗ - 2ಎ, ಪ್ರವರ್ಗ -2ಬಿ, ಪ್ರವರ್ಗ -3ಎ ಮತ್ತು ಪ್ರವರ್ಗ - 3ಬಿ ಮೀಸಲಾತಿ ಪ್ರಮಾಣ 

ಪತ್ರಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಗಳಲ್ಲಿ ( ಮೀಸಲಾತಿ ಕೋರಿದ್ದಲ್ಲಿ) 
5) ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ-1 ಮತ್ತು 2ರಲ್ಲಿ ಗ್ರಾಮೀಣ ಮೀಸಲಾತಿ ಕೋರಿದ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ) 

( ಗ್ರಾಮೀಣ ಮೀಸಲಾತಿ ಕೋರಿದ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ / ಪ್ರವರ್ಗ -1/ ಪ್ರವರ್ಗ -2ಎ / ಪ್ರವರ್ಗ -2ಬಿ / ಪ್ರವರ್ಗ - 3ಎ / ಪ್ರವರ್ಗ -3ಬಿ 

ಅಭ್ಯರ್ಥಿಗಳು ನಮೂನೆ- 2 ರಲ್ಲಿ ಮಾತ್ರ ) 
6) ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ) 


೩೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 

ಭಾಗ ೫ 
7) ಅಂಗವಿಕಲ ಮೀಸಲಾತಿ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ) 

ಸೇವಾನುಭವ ಪ್ರಮಾಣ ಪತ್ರಗಳು ( ನಿಗದಿಪಡಿಸಿದ್ದಲ್ಲಿ) 
9) ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳ ಮೀಸಲಾತಿಗೆ ಸಂಬಂಧಿಸಿದ ಅರ್ಹತಾ ಪ್ರಮಾಣ ಪತ್ರ ( ಮೀಸಲಾತಿ ಕೋರಿದ್ದಲ್ಲಿ- ಪ್ರಮಾಣ 

ಪತ್ರವನ್ನು UPLOAD ಮಾಡದೇ ಮೂಲ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಸಲ್ಲಿಸಿದ್ದರೂ ಪರಿಗಣಿಸಲಾಗುವುದು.) 
10) ಸ್ವಗ್ರಾಮ ಪ್ರಮಾಣ ಪತ್ರ ( ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಕೋರಿದ್ದಲ್ಲಿ) 
18. ವಿಶೇಷ ಸೂಚನೆಗಳು : 
( 1 ) ON LINE ಮೂಲಕ ಅರ್ಜಿ ಸಲ್ಲಿಸುವಾಗ ಎಲ್ಲಾ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿರುವ ಬಗ್ಗೆ ಖಚಿತಪಡಿಸಿಕೊಂಡು ನಂತರ ಅದರ 

ಒಂದು ಪ್ರತಿಯನ್ನು ಡೌನ್‌ಲೋಡ್ ಮಾಡಿಕೊಂಡು ಮತ್ತು ಶುಲ್ಕ ಪಾವತಿಯ ಚಲನ್ ಅನ್ನು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ 

ಭದ್ರವಾಗಿ ತೆಗೆದಿಟ್ಟುಕೊಂಡಿರತಕ್ಕದ್ದು. 
( 2) ಈಗಾಗಲೇ ಸೇವೆಯಲ್ಲಿರುವ/ ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳು ಅವರುಗಳ ನೇಮಕಾತಿ ಪ್ರಾಧಿಕಾರಿಗಳಿಂದ ನಿಗದಿತ ನಮೂನೆಯಲ್ಲಿ 

ಅನುಮತಿಯನ್ನು/ ಸೇವಾ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಸೇವಾ ವಿವರಗಳನ್ನು ಅರ್ಜಿಯಲ್ಲಿ ನಮೂದಿಸಿ 
UPLOAD ಮಾಡಬೇಕು. ಮೂಲ ದಾಖಲಾತಿಯ ಪರಿಶೀಲನೆಯ ಸಮಯದಲ್ಲಿ ಮೂಲ ನಿರಾಕ್ಷೇಪಣೆ/ ಸೇವಾ ಪ್ರಮಾಣ ಪತ್ರವನ್ನು 
ಹಾಜರುಪಡಿಸತಕ್ಕದ್ದು ತಪ್ಪಿದ್ದಲ್ಲಿ ಅನರ್ಹಗೊಳಿಸಲಾಗುವುದು. 
ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ ಮಾರನೆಯ ಕೆಲಸದ ದಿನವು 

ಕೊನೆಯ ದಿನಾಂಕವಾಗುವುದು . 
19. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗಳು: 
ಕೇಂದ್ರ ಕಛೇರಿಯ ಮಾಹಿತಿ ಕೇಂದ್ರ 

: 080 - 30574957 / 080 - 30574901 
ಪ್ರಾಂತೀಯ ಕಛೇರಿ ಮೈಸೂರು 

: 0821 - 2545956 
ಪ್ರಾಂತೀಯ ಕಛೇರಿ ಬೆಳಗಾವಿ 

: 0831 - 2475345 
ಪ್ರಾಂತೀಯ ಕಛೇರಿ ಕಲಬುರಗಿ 

: 08472 - 227944 
ಪ್ರಾಂತೀಯ ಕಛೇರಿ ಶಿವಮೊಗ್ಗ 

: 08182 - 228099 
20. ದುರ್ನಡತೆ:- ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ ತಿದ್ದಲಾದ ದಸ್ತಾವೇಜುಗಳನ್ನು 
ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ 
ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಷೆಯಲ್ಲಿ / ಸಂದರ್ಶನದಲ್ಲಿ ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಅನುಸರಿಸಲು 
ಪ್ರಯತ್ನಿಸಿರುವನೆಂದು ಅಥವಾ ಅವರ ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು 
ಅವಲಂಬಿಸಿರುವನೆಂದು, ಕಂಡುಬಂದಲ್ಲಿ ಅವನು/ ಅವಳು ಸ್ವತ: ಕ್ರಿಮಿನಲ್ ವ್ಯವಹರಣೆಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದಲ್ಲದೆ; ಹುದ್ದೆಯ 
ಸಂದರ್ಶನದಿಂದ/ ಆಯ್ಕೆಯಿಂದ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು. 


ಮನೋಜ್ ಕುಮಾರ್ ಮೀನಾ, ಭಾ . ಆ . ಸೇ ., 

ಕಾರ್ಯದರ್ಶಿ , 
ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು- 560009 


11111 


100000 


( ಪ. ಜಾ / ಪ. ಪಂ ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಡಿ 

(ನಿಯಮ 3ಎ (2) (3) ನೋಡಿ) 
ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟುಗಳಿಗೆ ( ಪ. ಜಾ / ಪ. ಪಂ ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ 

ಪ್ರಮಾಣ ಪತ್ರ 
.. .... ರಾಜ್ಯದ / ಕೇಂದ್ರಾಡಳಿತ ಪ್ರದೇಶದ * 

...... ಜಿಲ್ಲೆಯ / ವಿಭಾಗದ 
.. .... ... ಗ್ರಾಮ / ಪಟ್ಟಣದ * ನಿವಾಸಿಯಾದ ಶ್ರೀ / ಶ್ರೀಮತಿ 

....... ಎಂಬುವವರ ಮಗ | 
ಮಗಳಾದ ಶ್ರೀ / ಶ್ರೀಮತಿ .. .... ............ ಇವರು ಅನುಸೂಚಿತ ಜಾತಿ/ ಅನುಸೂಚಿತ ಬುಡಕಟ್ಟು * ಎಂದು ಮಾನ್ಯ ಮಾಡಲಾಗಿರುವ 
ಜಾತಿ/ ಬುಡಕಟ್ಟಿಗೆ * ಸೇರಿರುತ್ತಾರೆಂದು ಪ್ರಮಾಣಿಕರಿಸಿದೆ. 

ಸಂವಿಧಾನ ( ಅನುಸೂಚಿತ ಜಾತಿಗಳು ) ಆದೇಶ, 1950 
ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು ) ಆದೇಶ, 1950 
ಸಂವಿಧಾನ ( ಅನುಸೂಚಿತ ಜಾತಿ) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1950 
ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1951 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


೩೧೭ 


( ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟಿ ( ಮಾರ್ಪಾಡು) ಆದೇಶ 1956, ಮುಂಬಯಿ ರಾಜ್ಯ ಪುನರ್ ರಚನಾ ಅಧಿನಿಯಮ , 1960, 
ಪಂಜಾಬ್ ರಾಜ್ಯ ಪುನರ್ ರಚನಾ ಅಧಿನಿಯಮ, 1966, ಹಿಮಾಚಲ ಪ್ರದೇಶ ರಾಜ್ಯ ಅಧಿನಿಯಮ , 1970 ಮತ್ತು ಈಶಾನ್ಯ ಪ್ರದೇಶಗಳ ( ಮುನರ್‌ ರಚನಾ 
ಅಧಿನಿಯಮ, 1971ರ ಮೂಲತಿದ್ದುಪಡಿಯಾದಂತೆ) 

ಸಂವಿಧಾನ 
ಸಂವಿಧಾನ ( ಜಮ್ಮು ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ, 1956 
ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ( ತಿದ್ದುಪಡಿ ) ಅಧಿನಿಯಮ, 1976ರ ಮೂಲಕ ತಿದ್ದುಪಡಿಯಾದಂತೆ ಸಂವಿಧಾನ 
( ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ) ಅನುಸೂಚಿತ ಬುಡಕಟ್ಟುಗಳ ಆದೇಶ, 1959 . 
ಸಂವಿಧಾನ ( ದಾದರ್‌ ಮತ್ತು ನಾಗರಹವೇಲಿ) ಅನುಸೂಚಿತ ಜಾತಿಗಳ ಆದೇಶ 1962 
ಸಂವಿಧಾನ ( ಪಾಂಡಿಚೇರಿ) ಅನುಸೂಚಿತ ಜಾತಿಗಳ ಆದೇಶ, 1964 
ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳ) (ಉತ್ತರ ಪ್ರದೇಶ) ಆದೇಶ, 1967 
ಸಂವಿಧಾನ (ಗೋವಾ, ದಮನ್ ಮತ್ತು ದೀವ್) ಅನುಸೂಚಿತ ಜಾತಿ/ ಬುಡಕಟ್ಟುಗಳ ಆದೇಶ 1988 
ಸಂವಿಧಾನ ( ನಾಗಾಲ್ಯಾಂಡ್ ) ಅನುಸೂಚಿತ ಬುಡಕಟ್ಟುಗಳ ಆದೇಶ 


ಇದೇಶದ 


2 . ಶ್ರೀ /ಶ್ರೀಮತಿ/ಕುಮಾರಿ * .......... 

...................... . 

ಮತ್ತು / ಅಥವಾ ಅವನ / ಅವಳ ಕುಟುಂಬವು 
.................ರಾಜ್ಯ / ಕೇಂದ್ರಾಡಳಿತ ಪ್ರದೇಶದ 

...... ........ ಜಿಲ್ಲಾ / 
ವಿಭಾಗದ ..........…..…..…..............ಗ್ರಾಮ / ಪಟ್ಟಣದ ಸಾಮಾನ್ಯ ನಿವಾಸಿ ( ಗಳು) 


.. . . .. .. 


ಸಹಿ ...... 


ತಹಶೀಲ್ದಾರ್... 

ಪದನಾಮ 
ದಿನಾಂಕ: 

ಕಛೇರಿಯ ಮೊಹರಿನೊಂದಿಗೆ 
ರಾಜ್ಯ / ಕೇಂದ್ರಾಡಳಿತ ಪ್ರದೇಶ * 

* ಅನ್ವಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟು ಬಿಡಿ / ಹೊಡೆದು ಹಾಕಿ 
ಸೂಚನೆ: ಇಲ್ಲಿ ಉಪಯೋಗಿಸಿದ ಸಾಮಾನ್ಯ ನಿವಾಸಿಗಳು ಎಂಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ, 1950ರ 20ನೇ ಪ್ರಕರಣದಲ್ಲಿರುವ 
ಅರ್ಥವನ್ನೇ ಹೊಂದಿರುತ್ತದೆ. 

- ಭಾರತ ಸರ್ಕಾರದ ಪತ್ರ ಸಂಖ್ಯೆ : ಬಿಸಿ 12028 /2 /76 - ಎಸ್‌ಸಿಟಿ- 1 ಗೃಹ ಮಂತ್ರಾಲಯ ಅನುಸಾರವಾಗಿ, ಅಂಥ ಪ್ರಮಾಣ ಪತ್ರಗಳನ್ನು ನೀಡಲು 
ಸಕ್ಷಮವಾಗಿರುವುದಕ್ಕಾಗಿ, ಭಾರತ ಸರ್ಕಾರದ ( ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ) ಪತ್ರ ಸಂಖ್ಯೆ:13 - 2 - 74 ಇಎಸ್‌ಟಿ (ಎಸ್‌ಸಿಟಿ) ದಿನಾಂಕ: 
05. 08.1975ರಲ್ಲಿ ನಮೂದಿಸಿದ ಪ್ರಾಧಿಕಾರಿಯು, ರಾಷ್ಟ್ರಪತಿಗಳು ಸಂಬಂಧಪಟ್ಟ ಆದೇಶದ ಅಧಿಸೂಚನೆಯನ್ನು ಹೊರಡಿಸಿದ ಸಮಯದಲ್ಲಿ ಪ್ರಮಾಣ 
ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಯು, ತನ್ನ ಖಾಯಂ ವಾಸ ಸ್ಥಳವನ್ನು ಹೊಂದಿದ್ದ ಸ್ಥಳಕ್ಕೆ ಸೇರಿದವರೊಬ್ಬರಾಗಿರತಕ್ಕದ್ದು. ಅದೇ ರೀತಿಯಲ್ಲಿ ಒಂದು 
ತಾಲ್ಲೂಕಿನ ರೆವಿನ್ಯೂ ಪ್ರಾಧಿಕಾರಿಯು ಇನ್ನೊಂದು ತಾಲ್ಲೂಕಿಗೆ ಸೇರಿದ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ 
ಪ್ರಾಧಿಕಾರಿಯಾಗುವುದಿಲ್ಲ. 


( ಪ್ರವರ್ಗ - 1 ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ- ಇ 

(ನಿಯಮ 3ಎ ( 2) ( 3) ನೋಡಿ) 
ಹಿಂದುಳಿದ ವರ್ಗಗಳಿಗೆ (ಪ್ರವರ್ಗ -1) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರ 


......ಗ್ರಾಮ / ಪಟ್ಟಣದ / ನಗರ ನಿವಾಸಿಯಾದ ಶ್ರೀ | 
ಶ್ರೀಮತಿ ಇವರ ಮಗ / ಮಗಳು / ಪತ್ನಿ / ಪತಿಯಾದ ಶ್ರೀ / ಶ್ರೀಮತಿ....... 
ಇವರು ಹಿಂದುಳಿದ ವರ್ಗಗಳ ( ಪ್ರವರ್ಗ ) ...... .... 

.............. ಜಾತಿಯ ............. 

............ಉಪಜಾತಿಗೆ 
ಸೇರಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 


ಸ್ಥಳ : 
ದಿನಾಂಕ : 


ತಹಶೀಲ್ದಾರ್ 

...........ತಾಲ್ಲೂಕು 
ಕಛೇರಿಯ ಮೊಹರು 


೩೧೮ 


೩೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


ಭಾಗ ೫ 


ಪ್ರವರ್ಗ - 2ಎ , 2ಬಿ, 3ಎ , 3ಬಿ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಎಫ್ 

(ನಿಯಮ 3ಎ (2 ) (3) ನ್ನು ನೋಡಿ) 
ಹಿಂದುಳಿದ ವರ್ಗಗಳಿಗೆ (2ಎ , 2ಬಿ, 3ಎ , 3ಬಿ) ಸೇರಿದ ಅಭ್ಯರ್ಥಿಗೆ ನೀಡುವ ಆದಾಯ ಮತ್ತು 

ಜಾತಿ ಪ್ರಮಾಣ ಪತ್ರ 
........ರಲ್ಲಿ ವಾಸವಾಗಿರುವ ಶ್ರೀ / ಶ್ರೀಮತಿ 

...... ಇವರ ಮಗ | ಮಗಳು 
/ ಪತಿ / ಪತ್ನಿಯಾದ ಶ್ರೀ / ಶ್ರೀಮತಿ | ಕುಮಾರಿ 

....... ಇವರು ಮತ್ತು ಆತನ / ಅವಳ ತಂದೆ / ತಾಯಿ / ಪೋಷಕರು / 
ಪತ್ನಿ / ಪತಿಯು, ಸರ್ಕಾರಿ ಆದೇಶಗಳ ಸಂಖ್ಯೆ :ಎಸ್‌ಡಬ್ಲೂಡಿ 225 ಬಿಸಿಎ 2000 ದಿನಾಂಕ: 30.03.2002 ರಲ್ಲಿ ನಿರ್ದಿಷ್ಟಪಡಿಸಿದ ಮೇಲುಸ್ತರದ 
(ಕ್ರೀಮಿಯರ್) ವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು; 

ಅಭ್ಯರ್ಥಿಯಾಗಲಿ ಅಥವಾ ಆತನ / ಆಕೆಯ ತಂದೆ ತಾಯಿ / ಪೋಷಕರಾಗಲಿ | ಪತ್ನಿ / ಪತಿಯಾಗಲಿ , ಸರ್ಕಾರದ ಸೇವೆಯಲ್ಲಿ 1 ನೇ 
ದರ್ಜೆಯ ಅಥವಾ 2ನೇ ದರ್ಜೆಯ ಅಧಿಕಾರಿಯಾಗಿಲ್ಲವೆಂದು; 

ಅಥವಾ 
ಸಾರ್ವಜನಿಕ ವಲಯ ಉದ್ಯಮಯಲ್ಲಿ ತತ್ಸಮಾನವಾದ ಹುದ್ದೆಯನ್ನು ಹೊಂದಿರುವುದಿಲ್ಲ; 

ಅಥವಾ 
ಖಾಸಗಿ ನಿಯೋಜಕರ ಕೈಕೆಳಗೆ , 2ನೇ ದರ್ಜೆಯ ಅಧಿಕಾರಿಯ ಸಂಬಳಕ್ಕಿಂತ (ವೇತನ ಶ್ರೇಣಿ ರೂ .11400 - 21600/- ಪ್ರಾರಂಭಿಕ ಹಂತ) ಕಡಿಮೆಯಲ್ಲದ 
ಸಂಬಳವನ್ನು ಪಡೆಯುವ ನೌಕರನಾಗಿಲ್ಲವೆಂದು; 

ಅಥವಾ 
ಆತನ / ಅಕೆಯ ತಂದೆ ತಾಯಿ / ಪೋಷಕರು / ಪತ್ನಿ / ಪತಿಯ ಆದಾಯವು 6 ಲಕ್ಷ ರೂಪಾಯಿಗಳಿಗಿಂತ ಮೀರುವುದಿಲ್ಲವೆಂದು ( ಸರ್ಕಾರದ 
ಆದೇಶ ಸಂಖ್ಯೆ: ಹಿಂವಕ 148 ಬಿಸಿಎ 2015 ಬೆಂಗಳೂರು, ದಿ: 04 - 06 - 2015); 

ಅಥವಾ 
ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರಲ್ಲಿ ನಿಗದಿಪಡಿಸಿರುವಂತೆ ಆತನ | ಆಕೆಯ ತಂದೆ ತಾಯಿ / ಪೋಷಕರು | ಪ | 
ಪತಿಯು ಮಾರಾಟ ತೆರಿಗೆದಾರನಲ್ಲ ಅಥವಾ ಆತನ / ಆಕೆಯ ತಂದೆ ತಾಯಿ / ಪೋಷಕ / ಪತ್ನಿ / ಪತಿಯು ಅಥವಾ ಇವರಿಬ್ಬರೂ 10 ಯುನಿಟ್‌ಗಿಂತ 
ಹೆಚ್ಚಿನ ಕೃಷಿ ಭೂಮಿ ಅಥವಾ 20 ಎಕರೆಗಳಿಗಿಂತ ಹೆಚ್ಚಿನ ಪ್ಲಾಂಟೇಶನ್ ಭೂಮಿಯನ್ನು ಹೊಂದಿರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ. 
- ಶ್ರೀ /ಶ್ರೀಮತಿ/ಕುಮಾರಿ ....... ... .................. ಇವರು........ .................. ಜಾತಿಗೆ.... . 

..............ಸೇರಿದ 
ಉಪ ಜಾತಿಯವರಾಗಿದ್ದು ಸರ್ಕಾರಿ ಆದೇಶ ಸಂಖ್ಯೆ : ಎಸ್‌ಡಬ್ಲೂಡಿ225 ಬಿಸಿಎ 2000 ದಿನಾಂಕ: 30 . 03.2002ರ ಅನ್ವಯ ಹಿಂದುಳಿದ ವರ್ಗಗಳ 
ಪ್ರವರ್ಗ 

( 2ಎ , 2ಬಿ , 3ಎ , 3ಬಿ) ಕ್ಕೆ ಸೇರಿರುತ್ತಾರೆ ಮತ್ತು ಈ ಕುಟುಂಬದ ವಾರ್ಷಿಕ ಆದಾಯವು ರೂ : 
... ಮಾತ್ರ) ಎಂದು ಪ್ರಮಾಣೀಕರಿಸಲಾಗಿದೆ. 

ತಹಶೀಲ್ದಾರ್ 
ದಿನಾಂಕ: 

........ತಾಲ್ಲೂಕು 

ಕಛೇರಿಯ ಮೊಹರು 

ನಮೂನೆ - 1 
ಜನರಲ್ ಮೆರಿಟ್ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು, ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲು ಸಲ್ಲಿಸಬೇಕಾದ ಪ್ರಮಾಣ ಪತ್ರ 

( ಜನರಲ್ ಮೆರಿಟ್ ಅಭ್ಯರ್ಥಿಗಳು ಭರ್ತಿ ಮಾಡಬೇಕಾದ ನಮೂನೆ) 
ಇವರಿಗೆ: 
ತಹಶೀಲ್ದಾರರು 

..........ತಾಲ್ಲೂಕು 


( ರೂ : 


• .. . .. . 


ಮಾನ್ಯರೆ, 
ಶ್ರೀ | ಶ್ರೀಮತಿ ...... 

ಎಂಬುವವರ ಮಗ | ಮಗಳು / ಪತಿ | ಪತ್ನಿ 
... .........ಆದ ನಾನು ಮೇಲುಸ್ತರದಲ್ಲಿ ( Creamy Layer) ಬರುವುದಿಲ್ಲವೆಂದು ನೇರ ನೇಮಕಾತಿಯಲ್ಲಿ ಗ್ರಾಮೀಣ 
ಅಭ್ಯರ್ಥಿ ಮೀಸಲಾತಿಯನ್ನು ಪಡೆಯುವುದಕ್ಕಾಗಿ ಪ್ರಮಾಣ ಪತ್ರವನ್ನು ಪಡೆಯಲು ತಮ್ಮಲ್ಲಿ ಈ ಕೆಳಕಂಡ ಮಾಹಿತಿಗಳನ್ನು ಒದಗಿಸುತ್ತಾ ಕೋರುತ್ತೇನೆ. 

ಅಭ್ಯರ್ಥಿಯ ಹೆಸರು ಮತ್ತು ಉದ್ಯೋಗ 
ಅಭ್ಯರ್ಥಿಯ ಸ್ವಂತ ಸ್ಥಳ ಗ್ರಾಮ 
ತಾಲ್ಲೂಕು 
ಜಿಲ್ಲೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ ಗುರುವಾರ, ಮಾರ್ಚ್ ೨೪, ೨೦೧೬ 

೩೧೯ 
3. ಅಭ್ಯರ್ಥಿಯು ಹುಟ್ಟಿದ ದಿನಾಂಕ ವಯಸ್ಸು ಮತ್ತು ಹುಟ್ಟಿದ ಸ್ಥಳ 

ಅಭ್ಯರ್ಥಿಯ ತಂದೆ/ತಾಯಿ /ಪೋಷಕರ ಪತಿಯ / ಪತ್ನಿಯ ಹೆಸರು ಮತ್ತು ಉದ್ಯೋಗ 
(ಉದ್ಯೋಗವು ಸರ್ಕಾರಿ/ ಅರೆ ಸರ್ಕಾರಿ/ ಸಾರ್ವಜನಿಕ ಉದ್ಯಮ/ ಖಾಸಗಿ) 
ಅಭ್ಯರ್ಥಿಯ ಪ್ರಸ್ತುತ ವಿಳಾಸ 

( ಸ್ಪಷ್ಟವಾಗಿ ನಮೂದಿಸುವುದು) 
6 . ಅಭ್ಯರ್ಥಿಯ ಖಾಯಂ ವಿಳಾಸ 

ಅಭ್ಯರ್ಥಿಯ ಶಾಲಾ ಶಿಕ್ಷಣದ ವ್ಯಾಸಂಗ ಮಾಡಿದ ಶಾಲೆಗಳ ವಿವರಗಳು 
ಪ್ರಾಥಮಿಕ 
ಮಾಧ್ಯಮಿಕ 
ಪ್ರೌಢ 

ಅಭ್ಯರ್ಥಿಯ ಹಾಗೂ ಅಭ್ಯರ್ಥಿಯ ತಂದೆ/ತಾಯಿ /ಪೋಷಕರ (ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) 
ಇವರ ಒಟ್ಟು ವಾರ್ಷಿಕ ಆದಾಯ ಎಲ್ಲಾ ಮೂಲಗಳಿಂದ: 
1) ವೇತನ ಶ್ರೇಣಿ 
2) ಜಮೀನಿನ ವಿವರ 
3) ಇತರ ಮೂಲಗಳು 
ಆದಾಯ ತೆರಿಗೆ ಪಾವತಿದಾರರೇ ? 
ಸಂಪತ್ತು ತೆರಿಗೆ ಪಾವತಿದಾರರೇ ? 
ಮಾರಾಟ ತೆರಿಗೆ ಪಾವತಿದಾರರೇ ? 

ಪ್ರಮಾಣೀಕೃತ ಘೋಷಣೆ 
ಈ ಮೇಲೆ ನನ್ನಿಂದ ಒದಗಿಸಿದ ಮಾಹಿತಿ / ವಿವರಣೆಯು ನಾನು ತಿಳಿದಿರುವಷ್ಟರ ಮಟ್ಟಿಗೆ ಸತ್ಯವೆಂದು ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ ಮತ್ತು 
ಘೋಷಿಸುತ್ತೇನೆ. 

ತಮ್ಮ ವಿಧೇಯ 
ದಿನಾಂಕ: 

( ಅಭ್ಯರ್ಥಿಯ ಸಹಿ ) 


ಮೇಲೆ ಒದಗಿಸಲಾದ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣಿಕರಿಸುತ್ತಾ , ಈ ಮಾಹಿತಿಗಳು ಅಸತ್ಯವೆಂದು ದೃಢಪಟ್ಟಲ್ಲಿ ಅಪರಾಧ 
ವಿಚಾರಣೆಗೆ ಬದ್ದನಾಗುರುತ್ತೇನೆ. 

ತಂದೆ/ ತಾಯಿ /ಪೋಷಕರ ಸಹಿ 
ದಿನಾಂಕ: 

( ತಂದೆ /ತಾಯಿ ಜೀವಂತವಿಲ್ಲದಿದ್ದರೆ) 

( ಹೆಂಡತಿ/ ಗಂಡ /ಇವರ ಸಹಿ ) 

ಸ್ಥಳೀಯ ಇಬ್ಬರು ಸಾಕ್ಷಿದಾರರು 
ಅಭ್ಯರ್ಥಿಯ ಮತ್ತು ಅವರ ತಂದೆ/ತಾಯಿ /ಪೋಷಕರು/ಪತಿ/ ಪತ್ನಿ ಇವರನ್ನು ಹಾಗೂ ಇವರ ಸಹಿಯನ್ನು ಗುರುತಿಸುತ್ತೇವೆ. 


ಸಾಕ್ಷಿದಾರರ ಸಹಿ 


( ಪೂರ್ಣ ವಿಳಾಸದೊಂದಿಗೆ ) 


ಪರಿಶೀಲನಾ ಪ್ರಮಾಣ ಪತ್ರ 


1. ಶ್ರೀ /ಶ್ರೀಮತಿ... 

.......... ಎಂಬುವವರ ಮಗ/ ಮಗಳು / ಪತಿ / ಪತ್ನಿ ಶ್ರೀ /ಶ್ರೀಮತಿ/ಕುಮಾರಿ 
.. ...........ಎಂಬುವವರು ಕರ್ನಾಟಕ ರಾಜ್ಯದ 

............ ಜಿಲ್ಲೆಯ ವಿಭಾಗ.... 
ಗ್ರಾಮ / ಪಟ್ಟಣ /ನಗರದಲ್ಲಿ ಸಾಮಾನ್ಯ ನಿವಾಸಿಯಾಗಿದ್ದಾರೆ ಮತ್ತು ಇವರು ಜನರಲ್ ಮೆರಿಟ್ ವರ್ಗಕ್ಕೆ ಸೇರಿದವರಾಗಿರುತ್ತಾರೆ. 


೩೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


ಭಾಗ ೫ 


2. ಶ್ರೀ /ಶ್ರೀಮತಿ/ಕುಮಾರಿ .... 

...............ಇವರ ತಂದೆ/ತಾಯಿ /ಪೋಷಕರು ಸರ್ಕಾರಿ ಆದೇಶ ಸಂಖ್ಯೆ : ಎಸ್‌ಡಬ್ಲೂಡಿ 251 ಬಿಸಿಎ 94 , 
ಬೆಂಗಳೂರು, ದಿನಾಂಕ: 31.01.1995 ರನ್ವಯ ಜನರಲ್ ಮೆರಿಟ್ ವರ್ಗದ ಮೇಲುಸ್ತರದಲ್ಲಿ ( Creamy Layer) ಬರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ. 


ಸ್ಥ 


ತಹಶೀಲ್ದಾರ್‌. 
..............ತಾಲ್ಲೂಕು, 
ಕಛೇರಿಯ ಮೊಹರು 


11101 


ಬೆಂಗಳೂರು 


ಸೂಚನೆ - 1 : ಇದರಲ್ಲಿ ಉಪಯೋಗಿಸಲಾದ ಸಾಮಾನ್ಯ ನಿವಾಸಿ ಎಂಬ ಪದವು 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 20ನೇ ಅನುಚ್ಛೇದದಲ್ಲಿನ 
ಅರ್ಥವನ್ನು ಹೊಂದಿರುತ್ತದೆ. 
ಸೂಚನೆ-2: ಪರಿಶೀಲನಾ ಪ್ರಮಾಣ ಪತ್ರ ನೀಡುವ ಅಧಿಕೃತ ಅಧಿಕಾರಿಯು ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ಲೂಡಿ 251 ಬಿಸಿಎ 94 , ಬೆಂಗಳೂರು, 
ದಿನಾಂಕ: 31.01.1995 ರನ್ವಯ ಮೇಲುಸ್ತರ ( Creamy Layer ) ದವರನ್ನು ಗುರುತಿಸಲು ನಿಗದಿಪಡಿಸಲಾಗಿರುವ ಅಂಶಗಳನ್ನು ವಿವರವಾಗಿ 
ಖಚಿತಪಡಿಸಿಕೊಂಡ ನಂತರವೇ ಪ್ರಮಾಣ ಪತ್ರ ನೀಡತಕ್ಕದ್ದು 

ನಮೂನೆ - 2 

ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ 
ಶ್ರೀ /ಶ್ರೀಮತಿ.. 

..ರವರ ಮಗ/ ಮಗಳು / ಪತಿ / ಪತ್ನಿ/ಶ್ರೀ /ಶ್ರೀಮತಿ/ಕುಮಾರಿ . 
ಜಿಲ್ಲೆ .................... ........ತಾಲ್ಲೂಕು.…....................ಗ್ರಾಮದಲ್ಲಿ.…....................ವಾಸವಾಗಿರುವ ಇವರು ಒಂದನೇ ತರಗತಿಯಿಂದ 
...........................ತರಗತಿಯವರೆಗೆ........................... ಜಿಲ್ಲೆ.............. ..... ......ತಾಲ್ಲೂಕು .......................... ಪಟ್ಟಣ ....... ................ಶಾಲೆಯಲ್ಲಿ 
ವ್ಯಾಸಂಗ ಮಾಡಿ ವರ್ಷ ನಡೆದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಈ ಶಾಲೆಯು ಅಭ್ಯರ್ಥಿಯು ವ್ಯಾಸಂಗ ಮಾಡಿದ ಅವಧಿಯಲ್ಲಿ ಕರ್ನಾಟಕ ಪೌರ 
ನಿಗಮಗಳ ಅಧಿನಿಯಮ , 1976 ಅಥವಾ ಕರ್ನಾಟಕ ಪೌರ ಸಭೆಗಳ ಅಧಿನಿಯಮ 1964ರ ಅಡಿಯಲ್ಲಿ ನಿರ್ದಿಷ್ಟಪಡಿಸಿ ಒಂದು ದೊಡ್ಡ ನಗರ ಪ್ರದೇಶ ಸಣ್ಣ 
ನಗರ ಪ್ರದೇಶ ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶಗಳ ಹೊರತಾದ ಪ್ರದೇಶದಲ್ಲಿತ್ತು . 


ಸಹಿ 


ಮೇಲು ರುಜು 
ಕ್ಷೇತ್ರ ಶಿಕ್ಷಣ ಅಧಿಕಾರಿ 
ಕಛೇರಿಯ ಮೊಹರು 


ಮುಖ್ಯೋಪಾಧ್ಯಾಯರ ಸಹಿ 
ಮತ್ತು ಸಂಸ್ಥೆಯ ಮೊಹರು 


ದಿನಾಂಕ : 


ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ 


ಶ್ರೀ /ಶ್ರೀಮತಿ ....................................... ರವರ......................ಮಗ/ ಮಗಳು / ಪತಿ / ಪತ್ನಿ /ಶ್ರೀಮತಿ/ಕುಮಾರಿ.......................... 

............ಜಿಲ್ಲೆ .............................ತಾಲ್ಲೂಕು ............................. ಗ್ರಾಮದಲ್ಲಿ ವಾಸವಾಗಿರುವ ಇವರು ...... ............ .............. ನೇ 
ತರಗತಿಯಿಂದ........…...................... ನೇ ತರಗತಿಯವರೆಗೆ . ........................... ಶೈಕ್ಷಣಿಕ ವರ್ಷದಿಂದ..........................ಶೈಕ್ಷಣಿಕ ವರ್ಷದವರೆಗೆ 

ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 


ಸ್ಥಳ: 


ದಿನಾಂಕ : 


ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಸಂಸ್ಥೆಯ ಮೊಹರು 


ಸರ್ಕಾರದ ಸುತ್ತೋಲೆ ಸಂಖ್ಯೆ: ಸಿಆಸುಇ 44 ಸೆನೆನಿ 2001 ದಿನಾಂಕ: 27 .07.2001 

ನಮೂನೆ - 3 
ಯೋಜನೆಗಳಿಂದ ನಿರ್ವಸಿತರಾದ ಕುಟುಂಬದ ಅಭ್ಯರ್ಥಿ 


ಶ್ರೀ /ಶ್ರೀಮತಿ .... 

.......... ಎಂಬುವವರ ಮಗ/ ಮಗಳು/ ಪತಿ/ ಪತ್ನಿ / ಶ್ರೀ /ಶ್ರೀಮತಿ/ಕುಮಾರಿ ....... 
ಜಿಲ್ಲೆ ....................... ... ತಾಲ್ಲೂಕು.................….......... ಗ್ರಾಮದಲ್ಲಿ ................. ವಾಸವಾಗಿರುವ ಇವರು : ಇವರ ಕುಟುಂಬದವರ 
ಅವಲಂಬಿತರಾಗಿದ್ದ ಈ ಕೆಳಕಂಡ ಆಸ್ತಿಯನ್ನು.... ...............ಯೋಜನೆಗಾಗಿ..... ....….........ಇಸವಿಯಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು ಈ 
ಮೂಲಕ ಪ್ರಮಾಣೀಕರಿಸಿದೆ: 


200 


ಭಾಗ ೫ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 
( ಅ) # # ವಾಸಿಸುವ ಮನೆ ಮತ್ತು ತಾವು ಅವಲಂಬಿತರಾಗಿದ್ದ ಅವರ ಕೃಷಿ ಭೂಮಿಯ ಅರ್ಧದಷ್ಟು 
( ಆ) * * ಯೋಜನೆಗೆ ಮೊದಲು ಭೂಮಿಯನ್ನು ಹೊಂದಿರದೆ: ಯೋಜನೆಯಿಂದ ತಾವು ವಾಸಿಸುವ ಮನೆ : 
( ಇ) * * ತಾವು ಅವಲಂಬಿತರಾಗಿದ್ದ ತಮ್ಮ ಕೃಷಿ ಭೂಮಿಯ ಅರ್ಧದಷ್ಟು ಅಥವಾ ಅದಕ್ಕಿಂತ ಕಡಿಮೆ ಕೃಷಿ ಭೂಮಿ : 
( ಈ ) * * ಇತರ ಇನ್ನಾವುದೇ ಪ್ರಕರಣದಲ್ಲಿ ಯೋಜನೆಯಿಂದ ನಿರ್ವಸಿತರಾದವರು . 


ತಹಶೀಲ್ದಾರ್ 
ತಾಲ್ಲೂಕು / ಕಛೇರಿಯ ಮೊಹರು 


ದಿನಾಂಕ: 


FJSTE ZUEOU UQE ETA 70g : 26709 115 2 . 0 2005 , addot: 19 .11.2005 

CERTIFICATE FOR THE PERSONS WITH DISABILITIES 


This is to certify that Sri / Smt / Kum ....... 

.......... son / wife / daughter of Shri 

... ...........Age ............................. . old , male / female, Registration No 
.............. . ................ is a case of .......... ................... He / She is physically disabled/visual disabled /speech & hearing disabled 
and has ..... .. ... . ............. % (.......................percent) permanent (physical impairment visual impairment speech & hearing 
impairment) in relation to his / her ............ 


Note : 


This condition is progressive /non -progressive/ likely to improve /not likely to improve . * 


Re -assessment is not recommended /is recommended after a period of .. ... . .. .. . ... .. ..... months/years . * 


Strike out which is not applicable 


(Recent Attested 
Photograph showing 
the disability 
affixed here ) 


Sd / 


Sd/ 


Sd / 
(Doctor) 
(Seal) 


(Doctor) 
(Seal) 


(Doctor) 
(Seal) 


Countersigned by the 
Medical Superintendent CMO /Head 

of Hospital (with seal) 
Signature / Thumb impression 
of the disabled person 
Explanation :- As per Notification No. DPAR 50 SRR 2000 dated 03-09- 2005 “ Physically Handicapped candidates " or " person with 
disability ” means a person suffering from not less than forty percent of any of the following disabilities :- ( 1) Blindness (2 ) Low Vision (3 ) 
Hearing impairment (4) Locomotor disability (5 ) Leprosy cured (6 ) Mental retardation (7) Mental illness.-¥À (1)Blindness refers to a 
condition where a person suffers from any of the following conditions , namely :- (a ) Total absence of sight; or (b ) Visual acuity not 
exceeding 6 /60 or 20 /200 (Snellen ) in the better eye with correcting lenses ; or (c ) limitation of the field of vision subtending an angle of 
20 degree or worse ;(2) Person with low vision means a person with impairment of visual functioning even after treatment or standard 
refractive correction , but who uses or is potentially capable of using vision for the planning or execution of a task with appropriate 
assistive device ;(3) Hearing impairment means loss of sixty decibels or more in the better ear in the conversational range of 
frequencies .(4 ) Locomotor disability means disability of the bones , joints ormuscles leading to substantial restriction of the movement of 
the limbs or any form of cerebral palsy.(5 ) Leprosy cured :-means any person who has been cured of Leprosy, but is suffering from , (i) 
Loss of sensation in hands or feet as well as loss of sensation & paresis in the eye & eyelid , but with no manifest deformity ;(ii)manifest 
deformity & paresis buthaving sufficientmobility in their hands & feet to enable them to engage in normal economic activity ; (iii) extreme 
physical deformity as well as advanced age which prevents him from undertaking any gainful occupation ; and the expressesion “ 
Leprosy cured “ shall be construed accordingly; (6 ) Mental Retardation :-means a condition of arrested or incomplete development of 
mind of a person who is specially characterised by sub normality of intelligence ; (7) Mental Illness:- means any mental disorder other 
than mental retardation . 


೩೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


ಭಾಗ ೫ 


ಹೆಸರು...... 


ಅನುಬಂಧ - ಎ 
ಅರ್ಹತಾ ಪ್ರಮಾಣ ಪತ್ರ 
[ ಅನುಚ್ಛೇಧ 371( ಜೆ)ಮೇರೆಗೆ ] 

[3(3) ನೇ ನಿಯಮ ನೋಡಿ] 
[ಪ್ರಮಾಣ ಪತ್ರ ನೀಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ – ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 

ನಿಯಮಗಳು 2013 ] 
ಶ್ರೀ / ಶ್ರೀಮತಿ...... ......... ..........................….................…....ರವರು ....... ........ 
ರವರ ಮಗ / ಹೆಂಡತಿಯಾಗಿದ್ದು, ಇವರು ಕರ್ನಾಟಕ ರಾಜ್ಯದ...... 

.. .... ..............ಜಿಲ್ಲೆಯ......... ....................ತಾಲ್ಲೂಕಿನ 
....ಗ್ರಾಮ / ಪಟ್ಟಣದ ಸ್ಥಳೀಯ ವ್ಯಕ್ತಿಯಾಗಿದ್ದಾರೆ. 
ಸ್ಥಳ: ....... .... 
ದಿನಾಂಕ: 

ಅಸಿಸ್ಟೆಂಟ್ ಕಮೀಷನರ್ 

.................ಉಪವಿಭಾಗ 

.... .. .. .........ಜಿಲ್ಲೆ 
ಅನುಬಂಧ - ಎ 
ಸ್ವಗ್ರಾಮ ಪ್ರಮಾಣ ಪತ್ರ 

( ಅನುಚ್ಛೇಧ 371( ಜೆ)ಮೇರೆಗೆ) 
ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಹೈದ್ರಾಬಾದ್ - ಕರ್ನಾಟಕ ಮೀಸಲಾತಿಗೆ ಸಲ್ಲಿಸಬೇಕಾದ ಪ್ರಮಾಣ ಪತ್ರದ ದಿನಾಂಕ 29 -01 -2014ರ 

ಅಧಿಸೂಚನೆ -1 ರಲ್ಲಿನ (5(2) ನೇ ನಿಯಮ ನೋಡಿ) 
( ಪ್ರಮಾಣ ಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ – ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 

ನಿಯಮಗಳು 2013 ) 


ಶ್ರೀ / ಶ್ರೀಮತಿ 

......................................... ರವರು .................................. 
ರವರ ಮಗ / ಹೆಂಡತಿಯಾಗಿದ್ದು, ಇವರು ಕರ್ನಾಟಕ ರಾಜ್ಯದ..... 

.............ಜಿಲ್ಲೆಯ......... 
..................................ತಾಲ್ಲೂಕಿನ ........ .... .…....ಗ್ರಾಮ / ಪಟ್ಟಣವನ್ನು ತನ್ನ ಸೇವಾ ಪುಸ್ತಕದಲ್ಲಿ ತನ್ನ ಸ್ವಗ್ರಾಮ /ಸ್ಥಳ ಎಂದು ಘೋಷಿಸಿರುತ್ತಾರೆ. 

ಸೇವಾ ಪುಸ್ತಕದಲ್ಲಿರುವ ನಮೂದನ್ನು ನಾನು ಖುದ್ದಾಗಿ ಪರಿಶೀಲಿಸಿದ್ದೇನೆ ಮತ್ತು ಮೇಲಿನ ನಮೂದು 01- 01 -2013 ಕ್ಕೆ ಮುಂಚೆ ಸೇವಾ 
ಪುಸ್ತಕದಲ್ಲಿ ಇತ್ತೆಂದು ಸ್ವತ: ಮನವರಿಕೆ ಮಾಡಿಕೊಂಡಿರುತ್ತೇನೆ. 


ಹೆಸರು ........ 


ಸ್ಥಳ: .............. 
ದಿನಾಂಕ........ 


ಪದನಾಮ ............ 


ಕಛೇರಿ... 
ಇಲಾಖೆ 


ರಾಜ್ಯ ಸರ್ಕಾರಿ / ಕೇಂದ್ರ ಸರ್ಕಾರಿ ನೌಕರರು ಒದಗಿಸಬೇಕಾದ ಪ್ರಮಾಣ ಪತ್ರ 


. 


•........ 


ಶ್ರೀ / ಶ್ರೀಮತಿ............ 

. ರವರು ರಾಜ್ಯ / 
ಕೇಂದ್ರ ಸರ್ಕಾರದಲ್ಲಿ 
( ಪದನಾಮ ) .......... 

ಇಲಾಖೆಯಲ್ಲಿ ಖಾಯಂ / ತಾತ್ಕಾಲಿಕ ಹುದ್ದೆಯನ್ನು ದಿನಾಂಕ......... 
ರಿಂದ ಇಲಾಖೆಯಲ್ಲಿ ಖಾಯಂ / ತಾತ್ಕಾಲಿಕ ಹುದ್ದೆಯನ್ನು ದಿನಾಂಕ.........….... ..….... .…..... ರಿಂದ 

– ರವರೆಗೆ ಹೊಂದಿರುವರು. ಈ 
ಹುದ್ದೆಗೆ ಇವರು ನೇಮಕಾತಿ ನಿಯಮಗಳಡಿ ಆಯ್ಕೆಯಾಗಿದ್ದು, ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವರಿಗೆ ಅನುಮತಿ ನೀಡಲಾಗಿದೆ. 


ನೇಮಕಾತಿ ಪ್ರಾಧಿಕಾರದ ಸಹಿ/ 
ಇಲಾಖೆಯ ಹೆಸರು ಮತ್ತು ಮೊಹರುನೊಂದಿಗೆ 


ದಿನಾಂಕ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪ , ೨೦೧೬ 


೩೨೩ 


CERTIFICATE TO BE FURNISHED BY THE STATE /CENTRAL GOVT. SERVANTS 


Central 


Certified that Sri / Smt ........... 

.......holds a permanent / temporary post under the State / 
Govt. as 

...............( Designation ) in the dept. of 
... .............having been appointed therein under the rules of recruitment. He /She is permitted to apply for the said 


1111III III III III III 1 1 1 1 1 1 1 1 1 


from . . 


post. 


Place : 


Date : 


Signature of the appointing authority 

of the department / with name and seal. 

ಅನುಬಂಧ 
ಪಠ್ಯಕ್ರಮ ಹಾಗೂ ಪರೀಕ್ಷೆಯ ವಿಧಾನ / SYLLABUS AND PATTERN OF EXAMINATION 


ಸ್ಪರ್ಧಾತ್ಮಕ ಪರೀಕ್ಷೆಯು ವಸ್ತು ನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿದ್ದು ಋಣಾತ್ಮಕ ಮೌಲ್ಯಮಾಪನವಿರುತ್ತದೆ. ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂಕಗಳನ್ನು 
FSOWOSTOLJWO . Competitive examination will be of Objective Multiple Choice type and there will be negative 
valuation . For every wrong answer 0 .25 marks will be deducted . 


ಪತ್ರಿಕೆ / ವಿಷಯ 
Paper / Subject 


ಅಂಕಗಳು/ 
Marks 


ಅವಧಿ/ 
Duration 
( ಗಂಟೆ / hours ) 


ಪತ್ರಿಕೆ / Paper I: ಸಾಮಾನ್ಯ ಜ್ಞಾನ/ General Knowledge 


100 


11/2 


ಪತ್ರಿಕೆ / Paper II : ಸಂವಹನ/ Communication : 


100 


( a) ಸಾಮಾನ್ಯ ಕನ್ನಡ/ General Kannada(35 marks ) 


( b ) ಸಾಮಾನ್ಯ ಇಂಗ್ಲಿಷ್ / General English ( 35 marks) 
(c) ಗಣಕ ಯಂತ್ರ ಜ್ಞಾನ / Computer knowledge ( 30 marks ) 


ಪಠ್ಯಕ್ರಮ / Syllabus 


ಪದವಿ ವಿದ್ಯಾರ್ಹತೆ ಹೊಂದಿರುವ ಗ್ರೂಪ್ ಸಿ ತಾಂತ್ರಿಕೇತರ ಹುದ್ದೆಗಳಿಗೆ /For Group C non technical posts requiring Degree 
qualifications 
ಪತ್ರಿಕೆ 1 / PaperI - ಸಾಮಾನ್ಯ ಜ್ಞಾನ / General Knowledge 


( a ) ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ/ General Knowledge of topics relating to current events . 


( b ) ಸಾಮಾನ್ಯ ವಿಜ್ಞಾನ / General Sciences 
(C) ಭೂಗೋಳಶಾಸ್ತ್ರ/ Geography 
( 4) ಸಮಾಜ ವಿಜ್ಞಾನ / Social Sciences 
( e) ಭಾರತೀಯ ಸಮಾಜ ಮತ್ತು ಅದರ ಕ್ರಿಯಾಶೀಲತೆ /Indian Society and its dynamics 
(f) ಭಾರತೀಯ ಇತಿಹಾಸ /Indian History 
( g) ಭಾರತೀಯ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ/ Indian Constitution and Public Administration 
(h) ಪ್ರಾಯೋಗಿಕ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯತೆ (ಎಸ್.ಎಸ್.ಎಲ್.ಸಿ ಮಟ್ಟದ) Practical knowledge and mental ability ( SSLC 

level) 
(i) ಕರ್ನಾಟಕ ರಾಜ್ಯದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ /Social and Cultural History of Karnataka 
6) ಸ್ವಾತಂತ್ರದ ನಂತರ ಕರ್ನಾಟಕದಲ್ಲಿ ಭೂ ಸುಧಾರಣೆ ಮತ್ತು ಸಾಮಾಜಿಕ ಬದಲಾವಣೆಗಳು/Land Reforms and social changes in 

Karnataka after Independence 


(k ) ಕರ್ನಾಟಕದ ಆರ್ಥಿಕತೆ; ಅದರ ಬಲ ಮತ್ತು ದೌರ್ಬಲ್ಯ, ಪ್ರಸ್ತುತ ಹಂತ / Karnataka s Economy; its strength and weakness; 

present status. 


೩೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪ , ೨೦೧೬ 


ಭಾಗ ೫ 


(1) ಗ್ರಾಮೀಣ ಅಭಿವೃದ್ಧಿ , ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ / Rural Development, Panchayat Raj 

Institutions and Rural Co -operatives. 
( m) ಕರ್ನಾಟಕದ ಸಮರ್ಥ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ/Role of Science and Technology for effective 

administration of Karnataka . 


( n ) ಕರ್ನಾಟಕದಲ್ಲಿ ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳು / Environmental problems and the Development issues of 

Karnataka . 


ಪತ್ರಿಕೆ - 2 / Paper II : ಸಂವಹನ/ Communication 


(a) ಸಾಮಾನ್ಯ ಕನ್ನಡ/ General Kannada ( ಗರಿಷ್ಠ ಅಂಕಗಳು / Maximum marks - 35) 


(b ) ಸಾಮಾನ್ಯ ಇಂಗ್ಲಿಷ್ / General English ( ಗರಿಷ್ಠ ಅಂಕಗಳು / Maximum marks 35 ) 
(c) ಗಣಕ ಯಂತ್ರ ಜ್ಞಾನ/ Computer Knowledge(ಗರಿಷ್ಠ ಅಂಕಗಳು/ Maximum marks 30) 


ಪಠ್ಯಕ್ರಮ / Syllabus 


ಡಿಪ್ಲೊಮ, ಪಿ. ಯು .ಸಿ ಮತ್ತು ಎಸ್. ಎಸ್.ಎಲ್. ಸಿ ವಿದ್ಯಾರ್ಹತೆ ಹೊಂದಿರುವ ಗ್ರೂಪ್ ಸಿ ತಾಂತ್ರಿಕೇತರ ಹುದ್ದೆಗಳಿಗೆ / For Group C non 

technical posts requiring Diploma, PUC and SSLC qualifications 


ಪತ್ರಿಕೆ 1/ Paper | - ಸಾಮಾನ್ಯ ಜ್ಞಾನ / General Knowledge 


( a ) ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ ( General Knowledge of topics relating to current events. 


(b ) ದಿನ ನಿತ್ಯ ಗ್ರಹಿಸಬಹುದಾದ ವಿಷಯಗಳು / Matter of every day observation. 


(c) ಭಾರತ ಸಂವಿಧಾನದ ಅವಲೋಕನ/ Overview of the Indian Constitution. 
( 4) ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ /Indian History with special reference to Karnataka, 


(e) ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳಶಾಸ್ತ / Geography of India wih special reference to Karnataka. 


( f) ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ/ State and Regional Administration . 


(8) ಕರ್ನಾಟಕದ ಆರ್ಥಿಕ ಬೆಳವಣಿಗೆ: ಗ್ರಾಮೀಣ ಅಭಿವೃದ್ಧಿಯಲ್ಲಿನ ಉಪಕ್ರಮಗಳನ್ನು ಒಳಗೊಂಡಂತೆ ಪಂಚಾಯತ್ ರಾಜ್ ಸಂಸ್ಥೆಗಳು 

ಮತ್ತು ಗ್ರಾಮೀಣ ಸಹಕಾರ / Economic Development of Karnataka, Including the initiatives relating to Rural 
Develoment , Panchayat Raj Institutions and Rural Co- operatives . 


(h ) ಕರ್ನಾಟಕದಲ್ಲಿ ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳು / Environmental problems and the Development issues of 

Karnataka. 


ಪತ್ರಿಕೆ -2/ Paper II : ಸಂವಹನ/ Communication 

( a) ಸಾಮಾನ್ಯ ಕನ್ನಡ/ General Kannada ( ಗರಿಷ್ಠ ಅಂಕಗಳು / Maximum marks - 35 ) 
( b ) ಸಾಮಾನ್ಯ ಇಂಗ್ಲಿಷ್ / General English ( ಗರಿಷ್ಠ ಅಂಕಗಳು / Maximum marks 35) 
(c) ಗಣಕ ಯಂತ್ರ ಜ್ಞಾನ / Computer Knowledge( ಗರಿಷ್ಠ ಅಂಕಗಳು /Maximum marks 30 ) 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪ , ೨೦೧೬ 


೩೨೫ 


ಅನುಸೂಚಿ 
ಅಧಿಸೂಚನೆ ಸ೦ಖ್ಯೆ: ಪಿಎಸ್‌ಸಿ 1 ಆರ್‌ಟಿ ( 4 ) ಬಿ - 2 / 2015 ದಿನಾಂಕ: 03 - 03 - 2016 
ಅರ್ಜಿಗಳನ್ನು ಭರ್ತಿ ಮಾಡಲು ಕೊನೆಯ ದಿನಾಂಕ: 01 - 04 - 2016 ( ರಾತ್ರಿ 11 :45 ಗಂಟೆಯೊಳಗೆ) 
ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ: 04 - 04 - 2016 ( ಅಂಚೆ ಕಛೇರಿಯ ಕಾರ್ಯದ ವೇಳೆಯೊಳಗೆ) 


ಹುದ್ದೆಗಳ 
ಅನುಕ್ರಮ 


ಹುದ್ದೆಯ 
ಸಂಕೇತ/ 
POST 
CODE 


ಇಲಾಖೆಯ ಹೆಸರು ಹುದ್ದೆಯ ಪದನಾಮ 

ಮತ್ತು ಸಂಖ್ಯೆ 


ವೇತನ ಶ್ರೇಣಿ | ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ 


ವಯೋಮಿತಿ 

(ವಯಸ್ಸು 
ವರ್ಷಗಳಲ್ಲಿ) 


ಹುದ್ದೆಗಳ ವರ್ಗೀಕರಣ 


ಸಂಖ್ಯೆ 


2540 - 2541) 


ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ 
ಗ್ರಂಥಪಾಲಕರು 
02 ಹುದ್ದೆಗಳು 


ಕೆ: 20000 - | 1) 
36300 


ಕನಿಷ್ಠ - 18 
ಗರಿಷ್ಠ - 35 
ಪ್ರ, 2ಎ ) . 


ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದವರಿಗೆ 
ರಾಜ್ಯ ಮಟ್ಟದ ಸ್ಥಳೀಯ ವೃಂದದ 01 ಹುದ್ದೆ 


2) 


ಪ್ರ 2ಬಿ 


Should be a holder of 
degree in Library 
Science . 
Should have notless 
than one year s of 
experience in Library 
recognized by 
Government 


* 


ಮೀಸಲಾತಿ 


3 
) 


Librarian in the Dept. of Public 
Library -02 posts 


ಇತರೆ 

01 


ಪ್ರ 3ಬಿ 


ಸಾ . ಅ 


| 


| 


ಪ. ಜಾ 


ಹೈದ್ರಾಬಾದ್ - ಕರ್ನಾಟಕದ ಪ್ರದೇಶದವರಿಗೆ 
ಪ್ರಾದೇಶಿಕ ಸ್ಥಳೀಯ ವೃಂದದ – 01 ಹುದ್ದೆ 


* 


ಪ್ರ 1 


ಮೀಸಲಾತಿ 


ಇತರೆ 


ಪ . ಜಾ . 


| 


01 


2542 - 2848 | - 


2 


ಕ :17 ,650 


ಕನಿಷ್ಠ - 18 
ಗರಿಷ್ಠ - 35 


32 ,000 / 


ವಾಣಿಜ್ಯ ತೆರಿಗೆಗಳ ಇಲಾಖೆಯಲ್ಲಿನ 
ವಾಣಿಜ್ಯ ತೆರಿಗೆ ಪರಿವೀಕ್ಷಕರ - 307 
( 250 + 57 ಹೈ .ಕ.) ಹುದ್ದೆಗಳು 
Commercial Tax inspector in the 
Department of Commercial Tax – 
307 (250 + 57 HK ) 


ಉಳಿದ ಮೂಲ ವೃಂದದ 248 + 2 ಹುದ್ದೆಗಳು 
ಮೀಸಲಾತಿ ) ಇ | ಮ | ಗ್ರಾ | ಅಂ . ವಿ. ಮಾಸೈ ಕಮಾಅ ( ಯೋ . ಅ | ಒಟ್ಟು 
ಪ . ಜಾ 

| 2 | 2 | 37 


* * * 


| 


3 | 


* * * * 


Should have obtained a 
degree of a University 
established by Law in India 
with Economics or 
Mathematics as one of the 
subject, or in Commerce, or 
should possess qualification 
declared by the Government 
to be equivalent to such 
degree. 


ا 


(೬(&L(L 


ಪ. ಪಂ . 
ಪ್ರ .1 
ಪ್ರ .2ಎ 


10 


م 


* * * 


ಪ್ರ 3ಬಿ 


2 + 6 


| 


13 


| 


10 


| 


3 


| 


2 


| 


2 


2 + 38 


1 * * * * 


ಪ್ರ .2ಬಿ 


| 0 


| 


4 


| 


3 | 


- 


- 10 


೩೨೬. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


ಭಾಗ ೫ 


ಪ. ಜಾ 
ಪ. ಪಂ 540 


ಪ್ರ .3ಎ 
ಪ್ರ .3ಬಿ 


| 0 
| 2 


| 
| 


4 | 3 
5 | 2 


| - 

- 


| 
| 


1 
1 


| 
| 


1 | 
1 | 


1 
1 


| 10 
| 12 


ಪ್ರ 


1 


ಸಾ . ಅ . 


* * * 


* * * * 


21 


| 


41 | 32 


| 12 


| 


6 


| 


6 


| 


124 


1 * * * * * 


3 # 


ಒಟ್ಟು 2 + 36 86 64 | 10 | 23 | 15 | 14 | 250 
* ** ಶ್ರವಣ ದೋಷ** * * ಚಲನವಲನ ವೈಕಲ್ಯ (OAOL/BL/ OAL ) 

** * ** ಕುಷ್ಠರೋಗದಿಂದ ಗುಣಮುಖರಾದ/ ಮಾನಸಿಕ ಅಸ್ವಸ್ಥತೆ 
# ಗುರುತಿಸಲಾದ ಇತರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ( ಶ್ರವಣ ದೋಷ / ಚಲನವಲನ ವೈಕಲ್ಯ 
/ಕುಷ್ಠರೋಗದಿಂದ ಗುಣಮುಖರಾದ ಮಾನಸಿಕ ಅಸ್ವಸ್ಥತೆ) 

ಹೈದ್ರಾಬಾದ್ - ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದದ ಒಟ್ಟು 57 ಹುದ್ದೆಗಳು 
ಮೀಸಲಾತಿ | 2 | ಮ | ಗ್ರಾ | ಅಂ . ವಿ ಮಾ .ಸೈ , ಕ. ಮಾಅ ಯೋ . ಅ 
ಪ . ಜಾ 

_ 10 


ఒట్టు 


12 


3 


| 


14 


ಪ . ಪಂ . 


( 1 


| 


1 


| 


1 


ಪ್ರ .1 
ಪ್ರ . 2ಎ 
ಪ್ರ .2ಬಿ 


೧ 


ಪ್ರ .3ಎ 


ಪ್ರ .3ಬಿ 
ಸಾ . ಅ . 15 | 10 | 8 | 24 | 2 | 1 | 1 | 
ಒಟ್ಟು | 12 | 21 | 15 | 
| 15 | 4 | 3 | 1 

57 
# ಗುರುತಿಸಲಾದ ಇತರೆ ಅಂಗವಿಕಲ ಅಭ್ಯರ್ಥಿಗಳಿಗೆ (ಶ್ರವಣ ದೋಷ / ಚಲನವಲನ ವೈಕಲ್ಯ 
/ ಕುಷ್ಠರೋಗದಿಂದ ಗುಣಮುಖರಾದ/ ಮಾನಸಿಕ ಅಸ್ವಸ್ಥತೆ) 

ರಾಜ್ಯ ವೃಂದದ ಹುದ್ದೆಗಳು 

ಕನ್ನಡ ಪಂಡಿತರು - 02 
ಮೀಸಲಾತಿ 
ಪ. ಜಾ | 01 


9 


2849 - 2858 


ಕ :17 ,650 
32 , 000 / 


ವಿಕಲಚೇತನರ ಹಾಗೂ ಹಿರಿಯ ನಾಗರೀಕರ 
ಸಬಲೀಕರಣ ಇಲಾಖೆಯಲ್ಲಿನ 
ಅಂಧ ಮಕ್ಕಳ ಶಾಲೆಯಲ್ಲಿ ಪದವೀಧರ 
ಸಹಾಯಕರು / ಶಿಕ್ಷಕರು (ವಿವಿಧ 
ವಿಷಯಗಳಲ್ಲಿ) 06 + 04 ಹುದ್ದೆಗಳು 


ಕನಿಷ್ಠ - 18 
ಗರಿಷ್ಠ - 35 
ಪ್ರ, 2ಎ 


ಇತರೆ 


Language Teachers : 
1. Mustbe holder of a 
Bachelor Degree in Arts with 
the concerned language as 
one of the optional subjects. 
Kannada, English, Hindi 
2. Must be holder of B .Ed . in 
Special Education in 


ಪ್ರ 2ಬಿ 


(((8 


ಪ್ರ 3ಎ ( 38 


ಸಾ . ಅ 


01 


| ಒಟ್ಟು 


| 


02 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


ಪ. ಜಾ ) . 


Graduate Assistants / Teachers 
( different subjects ) in the Blind 
Children School in the Dept. of 
Rehabilitation of Disabled and 
Senior Citizen -06 + 04 posts 


Teaching the Blind from an 
Institute recognized by the 
Rehabilitation Council of 
India . 


ಪ. ಪಂ 40 


ಹಿಂದಿ ಪಂಡಿತರು - 02 
* ಮೀಸಲಾತಿ ಇತರೆ 
ಪ. ಜಾ 

| 01 
ಸಾ . ಅ 

| 01 
ಒಟ್ಟು 

02 
ಆಂಗ್ಲ ಭಾಷಾ ಶಿಕ್ಷಕರು - 02 
ಮೀಸಲಾತಿ ಇತರೆ 
ಪ . ಜಾ 

| 01 
ಸಾ . ಅ 

01 


ಕನ್ನಡ ಪಂಡಿತರು- 02 
ಹಿಂದಿ ಪಂಡಿತರು - 02 
ಆಂಗ್ಲ ಭಾಷಾ ಶಿಕ್ಷಕರು - 02 


Arts Teachers : 

Must be holder of a 
Bachelor degree in arts 
with any two of the 
following subjects as 
optionals namely: 


ಒಟ್ಟು 


02 


ಹೈದ್ರಾಬಾದ್ - ಕರ್ನಾಟಕ 
ಕನ್ನಡ ಪಂಡಿತರು- 01 
ಹಿಂದಿ ಪಂಡಿತರು - 01 
ಆಂಗ್ಲ ಭಾಷಾ ಶಿಕ್ಷಕರು - 01 
ಕಲಾ ಪದವೀಧರರು- 01 


History , Economics, 
Geography, Political 
Science , Sociology 


ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಹುದ್ದೆಗಳು 

ಕನ್ನಡ ಪಂಡಿತರು - 01 
ಮೀಸಲಾತಿ | ಇತರೆ 
ಸಾ . ಅ 

| 01 

| 01 
ಹಿಂದಿ ಪಂಡಿತರು - 01 
ಮೀಸಲಾತಿ ಇತರೆ 
ಸಾ . ಅ | 01 
ಒಟ್ಟು | 01 . 


Must be holder of B .Ed. 
in Special Education in 
Teaching the Blind 
from an Institute 
recognized by the 
rehabilitation Council of 
India. 


ಒಟ್ಟು 


If candidates are not 
available with special B .Ed . 
(VI), candidate who posses 
Diploma in special education 
(VI) may be considered . 


ಆಂಗ್ಲ ಭಾಷಾ ಶಿಕ್ಷಕರು - 01 
ಮೀಸಲಾತಿ | ಇತರೆ 
ಸಾ . ಅ 

| 01 
ಒಟ್ಟು | 01 

ಕಲಾ ಪದವೀಧರರು - 01 
ಮೀಸಲಾತಿ ಇತರೆ 
ಪ . ಜಾ 

| 01 

- 01 
ಸೂಚನೆ: ಅಂಧ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರು 


ಒಟ್ಟು 


೩೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


ಭಾಗ ೫ 


2859 - 2871 | 

- 


4 


ಕ :17, 650 
32 , 000/ 


ವಿಕಲಚೇತನರ ಹಾಗೂ ಹಿರಿಯ ನಾಗರೀಕರ 
ಸಬಲೀಕರಣ ಇಲಾಖೆಯಲ್ಲಿನ 
ಕಿವುಡು ಮಕ್ಕಳ ಶಾಲೆಯಲ್ಲಿ ಪದವೀಧರ 
ಸಹಾಯಕರು ( ವಿವಿಧ ವಿಷಯಗಳಲ್ಲಿ) 
09 + 04 ಹುದ್ದೆಗಳು 


(೬ 


ರಾಜ್ಯ ವೃಂದದ ಹುದ್ದೆಗಳು 

ಭೌತ ವಿಜ್ಞಾನ- 02 
ಮೀಸಲಾತಿ ಇತರೆ 
ಪ. ಜಾ | 01 
ಸಾ . ಅ | 01 | 
ಒಟ್ಟು | 02 

- ಜೀವ ವಿಜ್ಞಾನ - 02 
ಮೀಸಲಾತಿ ಇತರೆ 


(೬ 


(೬ 


Graduate Assistants in different 
subjects in the Deaf, Children 
School in the Dept. of 
Rehabilitation of Disabled and 
Senior Citizen -09 + 04 posts 


ಪ . ಜಾ 


0 ] 


| ಪ 1 ) 


ಸಾ . ಅ 


- 01 
- 02 


ಒಟ್ಟು 


ಭಾಷಾ ಪಂಡಿತರು - 02 


ಭೌತ ವಿಜ್ಞಾನ- 02 
ಜೀವ ವಿಜ್ಞಾನ -02 
ಭಾಷಾ ಪಂಡಿತರು - 02 


Physical Science Teacher | ಕನಿಷ್ಠ - 18 
1 . Must be holder of a 

ಗರಿಷ್ಠ - 35 
Bachelor Degree in Science 
with any of the following 

ಪ್ರ, 2ಎ . 
subjects as optionals namely 
Physics, Chemistry , 
Mathematics , 
OR 
Physics, Mathematics, 
Computer Science 
Mathematics should be a 

ಪ. ಜಾ ) 
compulsory optional Subject. 

ಪ . ಪಂ > 40 | 
2 . Must be holder of B . Ed . in 
Special Education in 
Teaching the Deaf from an 
Institute recognized by the 
Rehabilitation Council of 
India . 
Biological Science 
Teacher : 
1 ) Must be holder of a 
Bachelor Degree in Science 
with any two of the following 
subjects as optionals : 
Chemistry , Botany and 
Zoology 
2) Must be holder of B . Ed. in . 
Special Education in 
Teaching the Deaf from an 
Institute recognized by the 
Rehabilitation Council of 
India . 
Arts Teacher : 
1. Must be holder of a 
Bachelor degree in Arts with 
any two of the following 
subjects as optionals : 


ಮೀಸಲಾತಿ 


| ಇತರೆ 


ಪ . ಜಾ 


ಕಲಾ ಪದವೀಧರ- 03 


ಸಾ . ಅ 


| 


01 


Physical Science Teachers -02 


Biological Science Teachers -02 


ಒಟ್ಟು 


Arts Teachers - 03 


ಕಲಾ ಪದವೀಧರರು - 03 
ಮೀಸಲಾತಿ ಇತರೆ 


ಪ . ಜಾ 


Language Teachers-02 
ಹೈದ್ರಾಬಾದ್ -ಕರ್ನಾಟಕ 
ಭೌತ ವಿಜ್ಞಾನ - 01 
ಜೀವ ವಿಜ್ಞಾನ - 01 
ಕಲಾ ಪದವೀಧರ - 02 
Physical Science Teacher-01 
Biological Science Teacher-01 


ಪ. ಪಂ . 


ಸಾ . ಅ 


ಒಟ್ಟು 


Arts Teacher -02 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪ , ೨೦೧೬ 


೩೨೯ 


ಕನಿಷ್ಠ - 18 
ಗರಿಷ್ಠ - 35 


ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ ಹುದ್ದೆಗಳು 

ಭೌತ ವಿಜ್ಞಾನ - 01 
ಮೀಸಲಾತಿ ಇತರೆ 


3)+3) 


ಸಾ . ಅ 


- 


01 


38 


ಪ್ರ 3ಎ 
ಪ್ರ 3ಬಿ ) 


ಒಟ್ಟು 


| 


01 


ಜೀವ ವಿಜ್ಞಾನ- 01 


ಪ. ಜಾ 
ಪ . ಪಂ 
ಪ್ರ 1 


40 


ಮೀಸಲಾತಿ 


History , Economics , 
Geography, Political 
Science , Sociology , 
2 . Must be holder of B .Ed . in 
SpecialEducation in 
Teaching the Deaf from an 
Institute recognized by the 
Rehabilitation Council of 
India . 
Language Teachers : 
1) Must be holder of 
Bachelors Degree in Arts 
with Kannada Language as 
one of the optional subject. 
2 ) Must be holder of B .Ed . in 
Special Education in 
Teaching the Deaf from an 
Institute recognized by the 
Rehabilitation Council of 
India 


ಇತರೆ 


ಸಾ . ಅ 


| 


01 


ಒಟ್ಟು 


| 


01 


ಕಲಾ ಪದವೀಧರರು - 02 


| ಮೀಸಲಾತಿ 


ಇತರೆ 


ಪ . ಜಾ 


01 


ಸಾ . ಅ 


| 
| 


01 
02 


ಒಟ್ಟು 


If candidates are not 
available with special 
B .Ed.(HI) candidate who 
possess Diploma in Special 
Education (HI) may be 
considered . 
Must be holder of a degree 
or possess equivalent 
qualification 


2872 - 2891 


5 


7 :16 , 000 - 


ಕನಿಷ್ಠ - 18 
ಗರಿಷ್ಠ - 35 


ರಾಜ್ಯ ಮಟ್ಟದ ಉಳಿಕೆ ಮೂಲ ವೃಂದದ 16 ಹುದ್ದೆಗಳು 
ಇ | ಮ | ಗ್ರಾ | ಮಾಸ್ಯೆ . ಕಮಾ | ಯೋ . ನಿ. ಅ ಅಂ . ವಿ 


29 ,600 / 


ಮೀಸಲಾತಿ 


ಒಟ್ಟು 


ಪ . ಜಾ 


- 


11# 


ಉದ್ಯೋಗ ಮತ್ತು ತರಬೇತಿ 
ಇಲಾಖೆಯಲ್ಲಿನ ಸಹಾಯಕ 
ಉದ್ಯೋಗಾಧಿಕಾರಿ - 20 
(16 + 4 ಹೈ .ಕ.) ಹುದ್ದೆಗಳು 
Assistant Employment Officer in 
the Departmentof Employment 
and Training - 20 (16 + 4 HK) 


ಪ. ಪಂ . 


(೬(೬(೬(೬L 


ಪ್ರ 3ಎ ( 38 


ಪ್ರ - 1 


ಪ್ರ.2ಎ 


೩ .೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


ಭಾಗ ೫ 


ಪ್ರ .2ಬಿ 


ಪ . ಜಾ ) 


ಪ್ರ .3ಎ 


ಪ . ಪಂ 


( 40 


ಪ್ರ .3ಬಿ 


ಪ್ರ 1 


| If 


ಸಾ . ಅ. |14 | 2 | | 

ಒಟ್ಟು 14 6 14 | | 
# ದೃಷ್ಟಿಮಾಂದ್ಯ ಚಲನವಲನ ವೈಕಲ್ಯ ( OAOL/ BL/OAL) ಅಭ್ಯರ್ಥಿಗಳಿಗೆ 

ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ 4 ಹುದ್ದೆಗಳು 
ಮೀಸಲಾತಿ 

ಮಾಸ್ಯೆ ಕಮಾಲ ಯೋನಿಅ ಅಂ.ವಿ | 
ಪ . ಜಾ 


ಪ . ಪಂ . 


11 


ಸಾ . ಅ. . 


1 


2892 - 2945 


6 


ಪೌರಾಡಳಿತ ಇಲಾಖೆಯಲ್ಲಿನ 
ಮಹಾನಗರಪಾಲಿಕೆಗಳ ಅಕೌಂಟೆಂಟ್ - 
54 ( 47 + 7 ಹೈ .ಕ.) ಹುದ್ದೆಗಳು 


ಕ :16 ,000 

- 29,600 


ಕನಿಷ್ಠ - 18 
ಗರಿಷ್ಠ - 35 


ಆ 


ಮೀಸಲಾತಿ | 
ಪ. ಜಾ 


ರಾಜ್ಯ ಮಟ್ಟದ ಉಳಿಕೆ ಮೂಲ ವೃಂದದ - 47 ಹುದ್ದೆಗಳು 
ಮ | ಗ್ರಾ | ಮಾಸ್ಯೆ | ಕಮಾಲಿ | ಯೋ .ನಿ. ಅ ಅಂ . ವಿ ಒಟ್ಟು 

1² | 7 


Must have passed 
Bachelor s degree in 
Commerce (B .Com ) with 
Accountancy and Commerce 
from a Government 
recognized University/ 
Institution 


(AL 


| - 


| 


| 38 


(೬(೬( 


| 2 


Accountant in the Dept. of 
Municipal Administration - 54 
(47 +7 HK ) Posts . (Corporations) 


| 


| 


ಪ. ಪಂ . 
ಪ್ರ..- 1 
ಪ್ರ .2ಎ 
ಪ್ರ.2ಬಿ 
ಪ್ರ .3ಎ 
ಪ್ರ .3ಬಿ 


| 
| 1 | 

1 | 1 
| 2| 2 | 

| 2 
1 | 1 
( 1 | 
| | 


3| 


| 
| 
| - 


| 


- 


3| 


| 
| 


| | 
- | 


- 


| 


- 


ಸಾ . ಅ . 


1² 


23 


ಪ . ಜಾ ) 
ಪ. ಪಂ } 40 
ಪ್ರ 1 ) 


ಒಟ್ಟು | 3 17 ]10 | 2 | 1 | 1 | 3 | 47 
* ಅಂಧರಿಗೆ 
[ ಅಂಧ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಗುರುತಿಸಲಾದ ದೃಷ್ಟಿಮಾಂದ್ಯ ಶ್ರವಣದೋಷ/ 
- ಚಲನವಲನ ವೈಕಲ್ಯ ( OA/ OL/ BL/ OAL) ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು.] 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪ , ೨೦೧೬ 


೩.೩೦ 


ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ 07 ಹುದ್ದೆಗಳು 


ಮೀಸಲಾತಿ ಆ 


ಮ 


| ಗ್ರಾ ಒಟ್ಟು 


ಪ . ಜಾ 


| | 


ಪ. ಪಂ . 


| 


1 


| 


ಪ್ರ ..- 1 
ಪ್ರ.2ಎ 


1 


| 


ಸಾ . ಅ . 


ఒట్టు 


2946 - 2984 ) 


ಪೌರಾಡಳಿತ ಇಲಾಖೆಯ ನಗರ ಸ್ಥಳೀಯ | 1 :16,000 
ಸಂಸ್ಥೆಗಳಲ್ಲಿನ ಅಕೌಂಟೆಂಟ್ – 39 

- 29 ,600 
(26 + 13 ಹೈ .ಕ.) ಹುದ್ದೆಗಳು 


ಕನಿಷ್ಠ - 18 
ಗರಿಷ್ಠ - 35 


ರಾಜ್ಯ ಮಟ್ಟದ ಉಳಿಕೆ ಮೂಲ ವೃಂದದ - 26 ಹುದ್ದೆಗಳು 


Must have passed 
Bachelor s degree in 
Commerce (B .Com ) with 
Accountancy and Commerce 
from an institution 
recognized by the 
Government. 


ಮೀಸಲಾತಿ | 


| ಮ . 


ಕಮಾಅ | ಯೋ .ನಿ . ಅ | ಅಂ . ವಿ ( ಒಟ್ಟು 


ಗ್ರಾ ಮಾಸ್ಯೆ 
ಪ. ಜಾ | | | | | | - | 


ಪ. ಜಾ 


| 1 


| 


Accountant in the Dept. of 
Municipal Administration - 39 
( 26 + 13 HK ) Posts. 
(Urban Local Bodies) 


(a((ટ્સ(a 


ಪ್ರ. -1 
ಪ್ರ.2ಎ 


1 | 1 | 


ಪ್ರ .2ಬಿ 


ಪ . ಜಾ ) 


ಪ್ರ .3ಎ 


ಪ. ಪಂ > 40 
ಪ್ರ . 1 ) 


3 
) 
| 
3 
| 
3 
) 
| 
? 


ಪ್ರ .3ಬಿ 


ಸಾ . ಅ . 


| 1 


| 5 


ఒట్టు 


| 13 | 

10 | 


ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ 13 ಹುದ್ದೆಗಳು 


ಮೀಸಲಾತಿ | 


| ಮ 


ಗಾ | ಅಂ . ವಿ ( ಒಟ್ಟು 


ಪ. ಜಾ 


| 1 | 


ಪ. ಪಂ . 


೩೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


ಭಾಗ ೫ 


ಪ್ರ.2ಎ 


ಪ್ರ .2ಬಿ 


ಸಾ . ಅ. 


1 * 


ಒಟ್ಟು 

* ಅಂಧರಿಗೆ 
[ ಅಂಧ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಗುರುತಿಸಲಾದ ದೃಷ್ಟಿಮಾಂದ್ಯ / ಶ್ರವಣದೋಷ/ ಚಲನವಲನ 
ವೈಕಲ್ಯ (OAOL/ BL/OAL) ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು.] 
ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದ ರಾಜ್ಯ ಮಟ್ಟದ ಸ್ಥಳೀಯ ವೃಂದದ 

ಹುದ್ದೆ - 01 
ಸಾಮಾನ್ಯ ಅರ್ಹತೆ ( ಇತರೆ) – 01 ಹುದ್ದೆ 


2985 


| 


8 


Must possess A Degree in 
Economics or Statistics 


ಕನಿಷ್ಠ - 18 
ಗರಿಷ್ಠ - 35 


| 


ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ | 1 :14 ,550 | 
ಗಣತಿದಾರರು – 01 ಹುದ್ದೆ 

- 26 , 700 
Data Compilers and Enumerators 
in the Departmentof Industries 
and Commerce - 01 Post 


) 


3 


) 


8) 


ಪ. ಜಾ 


. 


ಪ. ಪಂ ( 40 
ಪ್ರ. 1 


2986 - 3044 


9 


. 


ಸಹಕಾರ ಇಲಾಖೆಯಲ್ಲಿನ ಸಹಕಾರ | 1 :14 ,550 
ಸಂಘಗಳ ನಿರೀಕ್ಷಕರು - 59 ಹೈ .ಕ | -26,700 
ಹುದ್ದೆಗಳು 
Co -operative Inspector in the Dept. 
of Co-peration - 59 HK Posts. 


A Pass in Bachelor s 
Degree in Agricultural 
Science , Marketing and Co 
operation , Commerce and 
Business Management. 


ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ ಹುದ್ದೆಗಳು 
ಮೀಸಲಾತಿ ಇ ಮ | ಗ್ರಾ ಮಾಸ್ಯೆ ಕಮಾಲಿ | ಯೋ .ನಿ.ಅ | ಅಂ.ವಿ ( ಒಟ್ಟು 

ಪ . ಜಾ | 01 04 


01 


* * * * * * * 


ಪ. ಪಂ . 


- 


ಪ್ರ -1 


- 


ಪ್ರ .2ಎ 


03 | 


01 | 


- 


- 01 


* * * * * * * 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪ , ೨೦೧೬ 


೩೩೩ 


| 01 


| 01 


ಪ್ರ .2ಬಿ 
ಪ್ರ .3ಎ 
ಪ್ರ .3ಬಿ 


| - 


| 01 


101 


| 01 


| - 
05 


| 01 
10 


| 01 
07 


ಸಾ . ಅ . 


| 


03 | 02 


01 


* * * / * * * * 


02 


ಒಟ್ಟು 107 23 17 | 05 | 02 
* ** ಶ್ರವಣದೋಷ ವೈಕಲ್ಯತೆಯ 
**** ಚಲನವಲನ ವೈಕಲ್ಯತೆಯ ( OA , OL, BL, OAL) 
ಅಂಗವಿಕಲ ಅಭ್ಯರ್ಥಿಗಳಿಗೆ 

ರಾಜ್ಯ ಮಟ್ಟದ ಉಳಿಕೆ ಮೂಲ ವೃಂದದ 401 ಹುದ್ದೆಗಳು 
ಮೀಸಲಾತಿ ಇ | ಮ | ಗ್ರಾ | ಅಂ . ವಿ ( ಮಾಸ್ಯೆ | ಕಮಾಅ | ಯೋ .ನಿ. ಅ ಒಟ್ಟು 


3045 - 3489 


10 


Must possess B . Com or 
B . B . M . degree 


ಕನಿಷ್ಠ - 18 
ಗರಿಷ್ಠ - 35 


ಪ. ಜಾ 


[13 


20 


]17 


| 14 


1 * * 


| 


7 | 


3 


| 


33 


| 66 


ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು | K :14,550 
ಲೆಕ್ಕಪತ್ರ ಇಲಾಖೆಯಲ್ಲಿನ ಲೆಕ್ಕ | - 26, 700 
ಸಹಾಯಕರು - 445 (421 + 24 ಹೈ .ಕ) 
ಹುದ್ದೆಗಳು 
Accounts Assistant in Karnataka 
State Audit & Accounts 
Department- 445 (421 + 24 HK ) 
Posts. 


1 * * * * 


| 


1 * 


- 


(ા(ા((હ્ય 


ಪ. ಪಂ . 
ಪ್ರ . -1 


14 15 
|5 | 4 


14 
| 4 | 


| 2 * 


, 3ಎ 38 


1² 


ಪ್ರ-2ಎ 


19 


] 14 


]12 


* * * * 


2 * 


ಪ್ರ .2ಬಿ 


10 


11 


10 | 


140 


1 * * 


ಪ . ಜಾ 


ಪ್ರ .3ಎ 


6 


8 


7 


3 


| 


1 


| 


1 


| 28 


ಪ . ಪಂ 


40 


1 * 


ಪ್ರ 1U 


ಪ್ರ .3ಬಿ 


೨ 


]14 


]14 


| 


2 


1 


| 47 


2 * 


2 * * 


ಸಾ . ಅ . 


0 


52 


[41 


2 * * * 


- 16 | 


8 


7 


( 162 


1 * * * 


- ಒಟ್ಟು 


86 


128 


109 | 24 


| 41 


| 


17 


| 16 


421 


೩೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


ಭಾಗ ೫ 


* ಅಂಧ ** ದೃಷ್ಟಿಮಾಂದ್ಯ * * ಶ್ರವಣದೋಷ ವೈಕಲ್ಯತೆ 
* *** ಚಲನವಲನ ವೈಕಲ್ಯತೆ ( OA/ OL/BL/ OAL) 
# ಗುರುತಿಸಲಾದ ಇತರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ( ಅಂಧ/ ದೃಷ್ಟಿಮಾಂದ್ಯ / ಶ್ರವಣದೋಷ 
ವೈಕಲ್ಯತೆ ( ಚಲನವಲನ ವೈಕಲ್ಯತೆ) 

ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ 24 ಹುದ್ದೆಗಳು 
ಮೀಸಲಾತಿ | ಇ ಮ | ಗ್ರಾ ಮಾಸೈ ಕಮಾಅ ಯೋನಿಅ | ಅಂ . ವಿ ಒಟ್ಟು 
- ಪ . ಜಾ | - | - | - | - | 1 | - 

ಪ್ರ .. - I | - | 1 | 1 | - | - 
ಪ್ರ.2ಎ 4 | 5 | 4 | | 3 | 2 | 

ಒಟ್ಟು 14 | 6 | 
* ಅಂಧ ** ದೃಷ್ಟಿಮಾಂದ್ಯ 
ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದಲ್ಲಿ ಕೈತಪ್ಪಿ ಹೋಗಿರುವ ರೋಸ್ಟರ್ 

ಬಿಂದುಗಳಲ್ಲಿ ಸಾಮಾನ್ಯ ಪದವೀಧರರಿಗೆ 28 ಹುದ್ದೆಗಳು 
ಮೀಸಲಾತಿ ಇಮ| ಗ್ರಾ ಮಾಸ್ಯೆ | ಅಂ. ವಿ | ಯೋ .ನಿ. ಅ ಕಮಾಅ ಒಟ್ಟು 
ಪ . ಜಾ 

| 1 


1² % 


3 


. 


3490 - 3575 


- 


11 


ಕ :14 ,550 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ಇಲಾಖೆಯಲ್ಲಿನ ಮಹಿಳಾ ಮೇಲ್ವಿಚಾರಕಿ - | 
86 ( 35 + 51 ಹೈ .ಕ) ಹುದ್ದೆಗಳು 


a ) A Bachelors Degree in 
Home Sceince , BSW , BA 
Home Science, BA Sociology 


ಕನಿಷ್ಠ - 18 
ಗರಿಷ್ಠ - 35 


- 26,700 


And 


ಪ. ಪಂ . 


Female Supervisors in Women 
and Child Development 
Department - 86 
(35 + 51HK) Posts . 
( ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ) 


3)F)3)F3). 


( 38 


b) Possessing SSLC 
qualification with 10 years of 
continuous working 
experience as Anganawadi 
Workers/ female instructors 
of AWTCs or Both 


ಪ. ಜಾ 


1³² 


ಪ . ಪಂ 


( 40 


ಪ್ರ..- 1 
ಪ್ರ.2ಎ 
ಪ್ರ.2ಬಿ 
ಪ್ರ .3ಎ 
ಪ್ರ .3ಬಿ 
ಸಾ . ಅ . | 7 | 8 | 2 | 

- 

| 21 
ಒಟ್ಟು | 7 | 8 | 5 | 2 | 

3 | 28 | 
ದೃಷ್ಟಿಮಾಂದ್ಯ ಅಂಗವಿಕಲ ಅಭ್ಯರ್ಥಿಗಳು 
ಸ್ಟಿಮಾಂದ್ಯ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಗುರುತಿಸಲಾದ ಅಂಧ/ ಶ್ರವಣದೋಷ/ 
ಚಲನವಲನ ವೈಕಲ್ಯ ( OAOL/OAL) ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು.] 


ಪ್ರ. 1 ) 


1 * 


Provided that if no sufficient 
number of eligible candidates 
falling under clause (c) are 
available , those vacancies 
shallbe filled by recruitment 
under clause (a). 


In case of 
Recruitment 
under (c ) 
maximum age 
limit shall be 
relaxed to the 


ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದಲ್ಲಿ ಕೈತಪ್ಪಿ ಹೋಗಿರುವ ರೋಸ್ಟರ್ 
ಬಿಂದುಗಳಲ್ಲಿ ಎಸ್.ಎಸ್.ಎಲ್.ಸಿ. ಉತ್ತೀರ್ಣ ಹಾಗೂ 10 ವರ್ಷ ಅನುಭವ ಹೊಂದಿರುವ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪ , ೨೦೧೬ 


೩೩೫ 


- ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ತರಬೇತಿ ಕೇಂದ್ರಗಳ ಬೋಧಕರು 

23 ಹುದ್ದೆಗಳು 
ಮೀಸಲಾತಿ ಇ ಮ | ಗ್ರಾ ಮಾಸ್ಯೆ | ಅಂ .ವಿ ಯೋ .ನಿ.ಅ ಕಮಾಲ 
ಪ . ಜಾ - - 1 
ಪ . ಪಂ . 


ಒಟ್ಟು | 


- 3 


extent of the 
period served as 
Instructor, 
Principal in the 
AWTCs and / OR 
Anganawadi 
worker subject to 
a maximum 
relaxation of 
fifteen years and 
up to the age of 
forty -five years . 


1 * 


ಪ್ರ . -1 
ಪ್ರ .2ಎ 
ಪ್ರ.2ಬಿ 
ಪ್ರ.3ಎ 


* * 


ಪ್ರ .3ಬಿ 


1 * 


4 # * 


ಸಾ . ಅ. | 2 | 1 | 4 | - | - 

ಒಟ್ಟು | 2 | 4 | 9 
** ದೃಷ್ಟಿಮಾಂದ್ಯ ಅಂಗವಿಕಲ ಅಭ್ಯರ್ಥಿಗಳು 
[ ದೃಷ್ಟಿಮಾಂದ್ಯ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಗುರುತಿಸಲಾದ ಅಂಧ/ ಶ್ರವಣದೋಷ/ 

ಚಲನವಲನ ವೈಕಲ್ಯ ( OA/ OL/ OAL) ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು.] 


a ) A Bachelors Degree in ಕನಿಷ್ಠ - 18 
Home Sceince, BSW , BA | ಗರಿಷ - 35 
Home Science , BA Sociology 


ಹೈದ್ರಾಬಾದ್ - ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಉಳಿಕೆ ಮೂಲ ವೃಂದದಲ್ಲಿ ಕೈತಪ್ಪಿ ಹೋಗಿರುವ 

ರೋಸ್ಟರ್ ಬಿಂದುಗಳು ಸಾಮಾನ್ಯ ಪದವೀಧರರಿಗೆ 34 ಹುದ್ದೆಗಳು 
ಮೀಸಲಾತಿ ಇ | | ಗ್ರಾ ಮಾಸ್ಯೆ . ವಿ | ಯೋ .ನಿ. ಅ ಕಮಾಲ್ 
ಪ . ಜಾ 

| 2 


and 


1 * * 


3)13)13)13) 


ಪ್ರ , 3ಎ | 


ಪ. ಪಂ . 
ಪ್ರ - 1 


ಪ್ರ2ಎ 


c ) Possessing SSLC 
qualification with 10 years of 
continuous working 
experience as Anganawadi 
Workers/ female instructors 
of AWTCs or Both 


ಪ . ಜಾ 


ಪ್ರ,2ಬಿ 


ಪ . ಪಂ 


ಪ್ರ. 1 


ಪ್ರ3ಎ 
| ಪ್ರತಿಬಿ 

ಸಾ.ಅ. 
| ಒಟ್ಟು 


| 2 | 2 | - | - 

6 | 8 | 2 | 3 | 1+ 


* * 


In case of 


11 


| 


12 


| 


4 


2 * * 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೨೪, ೨೦೧೬ 


ಭಾಗ ೫ 


Provided that if no sufficient Recruitment 
number of eligible candidates under (c ) 

* ದೃಷ್ಟಿಮಾಂದ್ಯ ಅಂಗವಿಕಲ ಅಭ್ಯರ್ಥಿಗಳು 
falling under clause (c ) are maximum age 

[ ದೃಷ್ಟಿಮಾಂದ್ಯ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಗುರುತಿಸಲಾದ ಅಂಧ/ ಶ್ರವಣದೋಷ/ ಚಲನವಲನ| 
available, those vacancies limit shall be 

ವೈಕಲ್ಯ ( OAOL/ OAL) ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು.] 
shall be filled by recruitment relaxed to the 
under clause (a ). 

extent of the 
period served as 

ಹೈದ್ರಾಬಾದ್ - ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಉಳಿಕೆ ಮೂಲ ವೃಂದದಲ್ಲಿ ಕೈತಪ್ಪಿ ಹೋಗಿರುವ 
Instructor, 

* ರೋಸ್ಟರ್ ಬಿಂದುಗಳಲ್ಲಿ ಎಸ್.ಎಸ್.ಎಲ್. ಸಿ. ಉತ್ತೀರ್ಣ ಹಾಗೂ 10 ವರ್ಷ ಅನುಭವ 
Principal in the 

ಹೊಂದಿರುವ ಅಂಗನವಾಡಿ ಕಾರ್ಯಕರ್ತೆಯರ ತರಬೇತಿ ಕೇಂದ್ರಗಳ 
AWTCs and / OR 

ಬೋಧಕರು 01 ಹುದ್ದೆ 
Anganawadi 
worker subject to 

ಸಾಮಾನ್ಯ ಅರ್ಹತೆ ( ಮಹಿಳೆ) - 01 ಹುದ್ದೆ 
a maximum 
relaxation of 
fifteen years and 
up to the age of 

forty -five years. 
Must be a holder of a degree | ಕನಿಷ್ಠ - 18 

ರಾಜ್ಯ ಮಟ್ಟದ ಉಳಿಕೆ ಮೂಲ ವೃಂದದಲ್ಲಿ ನಷ್ಟವಾದ 106 ಹುದ್ದೆಗಳು 
with degree in Education 

ಮೀಸಲಾತಿ ಇ | ಗ್ರಾ ಮಾಸ್ಯೆ | ಕಮಾಅ | ಯೋ .ನಿ. ಅ ಅಂ . ವಿ 
ಪ . ಜಾ 18 ]5 | 1 | 1 | - 
ಪ. ಪಂ . 12 | 
ಪ್ರ ..- 1 
ಪ್ರ .2ಎ 13 | 
ಪ್ರ.2ಬಿ | 5 | 3 

- 
ಪ್ರ .3ಎ 2 | - | - | - | - | - | 2 | 
ಪ . ಜಾ 

ಪ್ರ.3ಬಿ 9 4 | 1 | 1 | 1 | 14 | 17 
ಪ. ಪಂ - 40 

ಸಾ.ಅ. 15 7 | 2 | 1 | 1 | 2# 28 
ಪ್ರ 1 

ಒಟ್ಟು 58 | 27 | 7 || 4 | 3 | 7 # . 106 
# ದೃಷ್ಟಿಮಾಂದ್ಯ/ ಕುಷ್ಠರೋಗದಿಂದ ಗುಣಮುಖರಾದ / ಶ್ರವಣದೋಷ/ ಚಲನವಲನ ವೈಕಲ್ಯತೆ 

( OA/ OL/ OAL/ BL) ಮಾನಸಿಕ ಅಸ್ವಸ್ಥ ಅಭ್ಯರ್ಥಿಗಳಿಗೆ 


3576 - 3750 


12 


ಹಿಂದುಳಿದ ವರ್ಗಗಳ ಕಲ್ಯಾಣ | 1 :14 ,550 
ಇಲಾಖೆಯಲ್ಲಿನ ನಿಲಯ ಮೇಲ್ವಿಚಾರಕರು - 26, 700 
( ಪುರುಷ) - 175 (106 + 69 ಹೈ .ಕ) 
ಹುದ್ದೆಗಳು 
Hostel Superintendent (Men ) in 
the Backward Classes Welfare 
Department - 175 ( 106 + 69 HK) 
Posts . 


(ા(a(d( 


ಹ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪ , ೨೦೧೬ 


- - 


10. 


ಹೈದರಾಬಾದ್ - ಕರ್ನಾಟಕ ಪ್ರಾದೇಶದ ಸ್ಥಳೀಯ ವೃಂದದ 69 ಹುದ್ದೆಗಳು 
ಮೀಸಲಾತಿ ಇ | ಗ್ರಾ ಮಾಸ್ಯೆ ಮಾತ್ರ ಯೋ .ನಿ. ಅ ಅಂ . ವಿ ಒಟ್ಟು 

ಪ . ಜಾ 7 | 3 | 1 
ಪ. ಪಂ . 12 | 1 | - 
ಪ್ರ . -1 2 1 | - 
ಪ್ರ.2ಎ 15 | 3 | 
ಪ್ರ.2ಬಿ 
ಪ್ರ .3ಎ | 2 | 
ಪ್ರತಿಬಿ | 2 | 
ಸಾ . ಅ . 17 ] 9 | 3 | 

1 ( 2 # 
ಒಟ್ಟು 39 18 | 5 

1 ( 5 # 69 
# ದೃಷ್ಟಿಮಾಂದ್ಯ / ಕುಷ್ಠರೋಗದಿಂದ ಗುಣಮುಖರಾದ/ ಶ್ರವಣದೋಷ/ ಚಲನವಲನ ವೈಕಲ್ಯತೆ 

(OAOL/OAL/BL) ಮಾನಸಿಕ ಅಸ್ವಸ್ಥ ಅಭ್ಯರ್ಥಿಗಳಿಗೆ 


3751 - 3806 


| 


13 | 


ಕ :14,550 


Must be a holder of a degree | ಕನಿಷ್ಠ - 18 
with degree in Education 

ಗರಿಷ್ಠ - 35 


- 26 , 700 


ರಾಜ್ಯ ಮಟ್ಟದ ಉಳಿಕೆ ಮೂಲ ವೃಂದದಲ್ಲಿ ನಷ್ಟವಾದ 29 ಹುದ್ದೆಗಳು 
ಮೀಸಲಾತಿ [ ೪ | ಮ ( ಗ್ರಾ ಮಾಸ್ಯೆ ಅಂ. ವಿ ಒಟ್ಟು 
ಪ . ಜಾ 2 | - 

6 . 


ಹಿಂದುಳಿದ ವರ್ಗಗಳ ಕಲ್ಯಾಣ 
ಇಲಾಖೆಯಲ್ಲಿನ ನಿಲಯ ಮೇಲ್ವಿಚಾರಕರು 
(ಮಹಿಳೆ)- 56 (29+ 27 ಹೈ.ಕ) 
ಹುದ್ದೆಗಳು 
Hostel Superintendent (Women ) in the 
Backward Classes Welfare 
Department - 56 (29+ 27 HK ) Posts. 


13)+3) 


ಪ. ಪಂ . 


ಪ್ರ .. - 1 


8)) 


# 


ಪ . ಜಾ 


ಪ್ರ .2ಎ | 1 | 1 
ಪ್ರ .2ಬಿ 
ಪ್ರ .3ಬಿ 
ಸಾ . ಅ. 2 | 3 | 3 | 1 | l # 10 

ಒಟ್ಟು 8 10 17 | 1 | 3 # [ 29 
# ದೃಷ್ಟಿಮಾಂದ್ಯ / ಕುಷ್ಠರೋಗದಿಂದ ಗುಣಮುಖರಾದ/ ಶ್ರವಣದೋಷ/ ಚಲನವಲನ ವೈಕಲ್ಯತೆ 

( OA/ OL/OAL/BL) ಮಾನಸಿಕ ಅಸ್ವಸ್ಥ ಅಭ್ಯರ್ಥಿಗಳಿಗೆ 


ಪ. ಪಂ ( 40 
ಪ್ರ 1 


೩೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


ಭಾಗ ೫ 


V 


ಹೈದರಾಬಾದ್ - ಕರ್ನಾಟಕ ಪ್ರಾದೇಶದ ಸ್ಥಳೀಯ ವೃಂದದ 27 ಹುದ್ದೆಗಳು 
ಮೀಸಲಾತಿ 8 | ಮ | ಗ್ರಾ ಮಾಸ್ಯೆ ಅಂ . ವಿ ಒಟ್ಟು 

ಪ. ಜಾ 1 2 2 | - 
ಪ್ರ..-1 |1 | 
ಪ್ರ .. ಎ 
ಪ್ರ.2ಬಿ 
ಪ್ರ .3ಎ 
ಸಾ . ಅ. 

1 # [ 12 

10 6 | 1 | 3 # 27 
# ದೃಷ್ಟಿಮಾಂದ್ಯ , ಕುಷ್ಠರೋಗದಿಂದ ಗುಣಮುಖರಾದ/ ಶ್ರವಣದೋಷ/ ಚಲನವಲನ ವೈಕಲ್ಯತೆ 
( OA/ OL/ OAL/BL) ಮಾನಸಿಕ ಅಸ್ವಸ್ಥ ಅಭ್ಯರ್ಥಿಗಳಿಗೆ 
ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದ ರಾಜ್ಯ ಮಟ್ಟದ ಸ್ಥಳೀಯ ವೃಂದದ 

ಹುದ್ದೆ - 01 
ಸಾಮಾನ್ಯ ಅರ್ಹತೆ ( ಇತರೆ) - 01 ಹುದ್ದೆ 


12 


3807. 


14 


Must be holder of Diploma in 
Library Science or equivalent 
qualification from the 
recognised Institution . 


ತಿವಿನ ಸಹಾಯಕ | 1 :14 ,550 
ಆಯುಷ್ ಇಲಾಖೆಯಲ್ಲಿನ ಸಹಾಯಕ 
ಗ್ರಂಥಪಾಲಕರು - 01 ಹೈ .ಕ. ಹುದ್ದೆ - 26, 700 
Assistant Librarian in the 
Department of AYUSH - 01 HK 
Posts. 
ಪೌರಾಡಳಿತ ಇಲಾಖೆಯಲ್ಲಿನ 

ಕ :14 ,550 
ಮಹಾನಗರಪಾಲಿಕೆಗಳ ಪ್ರಥಮ ದರ್ಜೆ 

- 26,700 
ಕಂದಾಯ ನಿರೀಕ್ಷಕರು - 58 (52 + 6 
ಹೈ .ಕ) ಹುದ್ದೆಗಳು 


3808 - 3865 


- 


15 


Must be holder of a Bachelor | ಕನಿಷ್ಟ - 18 
degree from a Government | ಗರಿಷ್ಠ - 35 
recognised University/ 
Institution 


ಒಟ್ಟು 


8 


3) 


ಆ 
| 2 
1 
|1 

2 
| 


ರಾಜ್ಯ ಮಟ್ಟದ ಉಳಿಕೆ ಮೂಲ ವೃಂದದ - 52 ಹುದ್ದೆಗಳು 
ಮ | ಗ್ರಾ ಮಾಸ್ಯೆ ( ಕಮಾಲೆ | ಯೋ . ನಿ. ಅ ಅಂ .ವಿ 
| 3 | 2 | - | - | - 
| - | - | - | - | - 
| 11 | - | - | - 
3 2 
| | 


13) 


ಮೀಸಲಾತಿ 
- ಪ. ಜಾ 
ಪ. ಪಂ . 
ಪ್ರ ..-1 
ಪ್ರ.2ಎ 
ಪ್ರ.2ಬಿ 
ಪ್ರ.3ಎ 
ಪ್ರ.3ಬಿ 


ಪ್ರ 3ಎ 


3B 


13) 


First Grade Revenue Inspector in 
the Dept . of Municipal 
Administration - 58 (52 +6 HK ) 
Posts . (Corporations) 


ಪ. ಜಾ 
ಪ . ಪಂ 


|3|| 


* 


ಪ್ರ 19 


ಸಾ . ಅ. 


14 


| 9 


7 


2 


| 


1 


26 


ಒಟ್ಟು 


13 | 20 ] li 


| 2 


| 


1 


52 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪ , ೨೦೧೬ 


೩೩೯ 


* ದೃಷ್ಟಿಮಾಂದ್ಯ 
# ದೃಷ್ಟಿಮಾಂದ್ಯ ಶ್ರವಣ ದೋಷ/ ಚಲನವಲನ ವೈಕಲ್ಯ (OA, OL, OAL, BL) 
ಅಭ್ಯರ್ಥಿಗಳಿಗೆ 
ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ 06 ಹುದ್ದೆಗಳು 

ಮೀಸಲಾತಿ ಇ | ಮ | ಗ್ರಾ ಒಟ್ಟು 


ಪ . ಜಾ 


1 


ಪ . ಪಂ . 


3866 - 3888 


16 


ಕ :14 ,550 

- 26 , 700 


ಕನಿಷ್ಠ - 18 
ಗರಿಷ್ಠ - 35 


ಪೌರಾಡಳಿತ ಇಲಾಖೆಯಲ್ಲಿನ ನಗರ 
ಸ್ಥಳೀಯ ಸಂಸ್ಥೆಗಳ ಪ್ರಥಮ ದರ್ಜೆ 
ಕಂದಾಯ ನಿರೀಕ್ಷಕರು - 23 
(ll+ 12 ಹೈ .ಕ.) ಹುದ್ದೆಗಳು 


Must be holder of a 
Bachelor degree from a 
recognised institution 
recognized by the 
Government. 


ಒಟ್ಟು 
2 


ಪ್ರ , 2ಎ 


ಪ್ರ 2ಬಿ 
ಪ್ರ 3ಎ 38 


ಪ್ರ ..- 1 
ಸಾ . ಅ . ( 1 | 1 | 1 | 3 
ಒಟ್ಟು 

1 | 6 | 
ರಾಜ್ಯ ಮಟ್ಟದ ಉಳಿಕೆ ಮೂಲ ವೃಂದದ 11 ಹುದ್ದೆಗಳು 
ಮೀಸಲಾತಿ Ja | ಮ ಗ್ರಾ ಮಾಸೈ ಕಮಾಅ . | ಯೋ ಅಂ . ವಿ 
ಪ . ಜಾ | 2 

- - 
ಪ್ರ - 1 
ಪ್ರ .2 ( ಎ) 
ಪ್ರ. 2( ಬಿ) | - | - 
ಸಾ . ಅ 

1 | 1 | - 
ಒಟ್ಟು 

| 2 | 3 | 0 | 

ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ ಹುದೆಗಳು -12 
ಮೀಸಲಾತಿ ಇ | ಮ ಗ್ರಾ ಮಾಸೈ ಕಮಾಅ ( ಯೋ ಅಂ . ವಿ 
ಪ. ಜಾ | - | 1 | 1 | - | - 
ಪ . ಪಂ . | 1 | - | - | - | - 


5 


ಪ 3ಬಿ ) 


First Grade Revenue Inspector in 
the Dept. of Municipal 
Administration - 23 (11 + 12 HK ) 
Posts. 
(Urban Local Bodies) 


ಪ. ಜಾ ) 


ಪ. ಪಂ > 40 
ಪ್ರ 1 ) 


ಪ್ರ - 1 


ಪ್ರ.2( ಎ) | - | - | - 
ಪ್ರ.2 ( ಬಿ) | 1 | - | - 
ಪ್ರ.3( ಎ) | 1 | - | - 
ಸಾ . ಅ 

_ 1# | 6 
ಒಟ್ಟು | 4 ( 3 - 4 
# ದೃಷ್ಟಿಮಾಂದ್ಯ/ ಶ್ರವಣ ದೋಷ/ ಚಲನ ವಲನ ವೈಕಲ್ಯ (OA, OL, OAL , BL) ಅಭ್ಯರ್ಥಿಗಳಿಗೆ 


೩೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


ಭಾಗ ೫ 


3 . 


5 


3889 - 3894 


17 


ಹೈದ್ರಾಬಾದ್ - ಕರ್ನಾಟಕದಲ್ಲಿ ಪ್ರಾದೇಶಿಕ ಸ್ಥಳೀಯ ವೃಂದದ 05 ಹುದ್ದೆಗಳು 


ಕೃಷಿ ಮಾರಾಟ ಇಲಾಖೆಯಲ್ಲಿನ 

: 14550 
ಮಾರುಕಟ್ಟೆ ಮೇಲ್ವಿಚಾರಕರು - 05 ಹೈ .ಕ | 26700 
ಹುದ್ದೆಗಳು 


Must be a holder of B .Sc., 
Degree in Agricultural 
Marketing and Co-operation 
from any recognized 
university . 


ಮೀಸಲಾತಿ 


ಮಹಿಳೆ | 


| ಗ್ರಾಮೀಣ | ಒಟ್ಟು 


ಪ . ಪಂ . 


_ 01 


Marketing Supervisor in the Dept. 
of Agricultural Marketing - 05 HK 
posts 


ಪ್ರ - 1 


ಸಾ . ಅ 


- 


01 


| 


01 


03 


05 


3895 - 3918 | 


18 


ಪೌರಾಡಳಿತ ಇಲಾಖೆಯಲ್ಲಿನ ಮಹಾನಗರ | 1 :14 ,550 
ಪಾಲಿಕೆಗಳ ತೋಟಗಾರಿಕೆ ನಿರೀಕ್ಷಕರು 

- 26,700 
24 ( 21+ 3 ಹೈ .ಕ) ಹುದ್ದೆಗಳು 


ಕನಿಷ್ಠ - 18 
ಗರಿಷ್ಠ - 35 


ಒಟ್ಟು 

03 | 0101 

01 | 
ರಾಜ್ಯ ಮಟ್ಟದ ಉಳಿಕೆ ಮೂಲ ವೃಂದದ - 21 ಹುದ್ದೆಗಳು 
ಮೀಸಲಾತಿ 

ಗ್ರಾ ಮಾಸ್ಯೆ ಅಂ . ವಿ ಒಟ್ಟು 


ಪ . ಜಾ 


ಪ್ರ , 2ಎ 


3)13) 


ಪ . ಪಂ . 


Horticulture Inspector in the Dept. 
ofMunicipal Administration - 24 
(21 + 3 HK ) Posts . (Corporations) 


Must have passed any 
degree and must have 
undergone successful 10 
months training in 
Horticulture conducted by the 
Horticulture Department or 
must possess Job Oriented 
Course Certificate in 
Horticulture Subject 
conducted by the Directorate 
of Vocational Education 


ಪ್ರ 3ಎ 38 


3) 


ಪ್ರ .2ಎ 


ಪ್ರ.2ಬಿ 


ಪ್ರ .3ಎ . 


ಪ. ಜಾ 
ಪ. ಪಂ > 40 
ಪ್ರ 1 ) 


ಪ್ರ .3ಬಿ 


ಸಾ . ಅ . 

3 | 1 | l# 10 
ಒಟ್ಟು 

21 
ದೃಷ್ಟಿಮಾಂದ್ಯ ಶ್ರವಣ ದೋಷ/ಚಲನ ವಲನ ವೈಕಲ್ಯ ( OA,OL) ಅಭ್ಯರ್ಥಿಗಳಿಗೆ 
ಹೈದರಾಬಾದ್ -ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ 03 ಹುದ್ದೆಗಳು 

ಮೀಸಲಾತಿ ಇತರೆ ಒಟ್ಟು 
ಪ . ಜಾ 

1 | 1 | 
ಪ. ಪಂ . 
ಸಾ . ಅ . 1 | 1 
ಒಟ್ಟು 3 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪ , ೨೦೧೬ 


೩೪೧ 


3919 - 3968 | 


- 


19 


ಕ : 14 ,550 


ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ 50 ಹುದ್ದೆಗಳು 


ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಇಲಾಖೆಯಲ್ಲಿ ಲೆಕ್ಕಪರಿಶೋಧಕರು- 50 
ಹುದ್ದೆಗಳು ( ಹೈ - ಕ) 


- 26, 700 


Must be a holder of a degree | ಕನಿಷ್ಠ - 18 
in commerce with | ಗರಿಷ್ಠ - 35 
Accountancy and Auditing as 
one of the Subject of a 
university established by law 
in India . 


ಮೀಸಲಾತಿ 


ಪ . ಜಾ 


ಗ್ರಾಅ ಮಾ.ಸೈ | ಕಮಾ. ಅ | ಅಂ. ವಿ ಒಟ್ಟು 
| 02 | 03 | 02 | - | - 

| 08 
* * * * * * 


0 ] 


Auditor in the Dept. of Co 
operative Audit - 
50 posts (H -K ) 


(೬L(೬L 


ಪ . ಪಂ . 


02 


(೬ 


ಪ್ರ 3ಎ | 38 


(೬ 


02 


2ಎ 


01. 


09 


ಪ. ಜಾ ) . 


* * * 


* * * 


ಪ . ಪಂ } 40 


೧ಣಿ 


| 


- 


| 


- 


ಪ್ರ 1 ) 


3ಎ 


3ಬಿ 


ಸಾ . ಅ 


07 | 


1 


) 


* * * * * * 


ಒಟ್ಟು 


| 12 | 19 | 12 | 02 | 


01 


| 


04 


50 


* * * * * * 


* **/**** ಶ್ರವಣ ದೋಷ/ ಚಲನವಲನ ವೈಕಲ್ಯ ( OA , OL , OAL , BL , MW ) 
ಅಭ್ಯರ್ಥಿಗಳಿಗೆ 

ರಾಜ್ಯ ಮಟ್ಟದ ಉಳಿಕೆ ಮೂಲ ವೃಂದದ ಹುದ್ದೆಗಳು 

ಮೀಸಲಾತಿ 


3969 


| 


20 


1 : 14 ,550 


- 26, 700 


ಇತರೆ 


ಪ . ಜಾ 


| 


01 


ವಿಕಲ ಚೇತನರ ಹಾಗೂ ಹಿರಿಯ 
ನಾಗರೀಕರ ಸಬಲೀಕರಣ ಇಲಾಖೆಯಲ್ಲಿ 
ಮ್ಯೂಜಿಕ್ ಟೀಚರ್ 
ಗ್ರೇಡ್ -2 - 01 ಹುದ್ದೆ 
Music Teacher Grade-2 in the 
Dept. of Rehabilitation of 
Disabled and Senior Citizen -01 
post 


ಸೂಚನೆ: ಅಂಧ ಅಭ್ಯರ್ಥಿಗೆ ಮೀಸಲಿರುವ ಹುದ್ದೆ 


1) Must have passed in 
S . S .L .C . or its equivalent 

examination . 
2 ) Must have passed senior 

grade examination and 
proficiency in Music 
Examination conducted 
by Karnataka State 
Secondary Education 
Examination Board . 


೩೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


ಭಾಗ ೫ 


- 


3 


3970 - 3990 | 


1 ] 


ಪೌರಾಡಳಿತ ಇಲಾಖೆಯಲ್ಲಿನ ಮಹಾನಗರ | 3 :12 ,500 
ಪಾಲಿಕೆಗಳ ತೋಟಗಾರಿಕೆ ಸಹಾಯಕ - | - 24,000 
21 (18 +3 ಹೈ .ಕ.) ಹುದ್ದೆಗಳು 


ಕನಿಷ್ಠ - 18 
ಗರಿಷ್ಠ - 35 


| 


3 | 


(EL(EL 


ರಾಜ್ಯ ಮಟ್ಟದ ಉಳಿಕೆ ಮೂಲ ವೃಂದದ - 18 ಹುದ್ದೆಗಳು 
ಮೀಸಲಾತಿ | ಮ ಗ್ರಾ | ಅಂ . ವಿ ಒಟ್ಟು 
ಪ. ಜಾ | 1 | 1 | 1 | 
ಪ. ಪಂ . 1 
ಪ್ರ . - 1 | 1 
ಪ್ರ . 2ಎ 


Musthave passed PUC 
examination or possess 
equivalent qualification and 
must have undergone 
successful ten months 
training in Horticulture 
conducted by the 
Horticulture Department or 
must possess job oriented 
course certificate in 
Horticulture subject 
conducted by the Directorate 
of Vocational Education . 


( 38 


ಪ್ರ 3ಎ 


(೬ 


Horticulture Assistant in the Dept. 
of Municipal Administration - 21 
(18 + 3 HK) Posts . (Corporations ) 


(೬ 


ಪ್ರ.2ಬಿ 


ಪ .ಜಾಲ 
ಪ . ಪಂ ( 40 


ಪ್ರ.3ಎ 
ಸಾ . ಅ . | 2 | 3 | 
ಒಟ್ಟು 8 | 5 
# ದೃಷ್ಟಿಮಾಂದ್ಯ ಶ್ರವಣ ದೋಷ/ ಚಲನ ವಲನ ವೈಕಲ್ಯ ( OA, OL) 


| 18 


ಪ್ರ 


1 


ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ 03 ಹುದ್ದೆಗಳು 


ಮೀಸಲಾತಿ 


| ಇತರೆ 


ಒಟ್ಟು 


ಪ . ಜಾ 


ಪ. ಪಂ . 


ಸಾ . ಅ . 

ಒಟ್ಟು _ 3 | 3 
ರಾಜ್ಯ ಮಟ್ಟದ ಉಳಿಕೆ ಮೂಲ ವೃಂದದ ಹುದ್ದೆಗಳು 


3991 - 3999 


22 


1) 


ಕ :12,500 

- 24,000 


Must have passed PUC 
or equivalent 
examination : 


ಮೀಸಲಾತಿ 


ಅಂ . ವಿ . 


ವಿಕಲಚೇತನರ ಹಾಗೂ ಹಿರಿಯ 
ನಾಗರೀಕರ ಸಬಲೀಕರಣ ಇಲಾಖೆಯಲ್ಲಿನ 
ಕಿವುಡು ಮಕ್ಕಳ ಶಾಲೆಯಲ್ಲಿ ಪದವಿ 
ಪೂರ್ವ ಸಹಾಯಕರು -08 + 01 
ಹುದ್ದೆಗಳು 


ಒಟ್ಟು 


ಪ . ಜಾ 


01. 


ಪ . ಪಂ 


01 . 


2 ) 


01 


ಪ್ರ .1 
ಪ್ರ .2 ( ಎ) 


Must possess a 
Diploma in Teaching the 
Deaf, ie ., DSE (HI) from 
an Institute recognized 
by the Rehabilitation 
Council of India. 


ಸಾ . ಅ . 


Non -Graduate Assistants in the 
Deaf, Children School in the 
Dept . of Rehabilitation of 
Disabled and Senior Citizen 
08 + 01 posts 


0 ] * * * 


04 
08 | 


01 * * * 


ಒಟ್ಟು 

| 03 

| 01 | 
*** ಚಲನವಲನ ವೈಕ್ಯಲತೆ ಇರುವ ಅಭ್ಯರ್ಥಿಗಳಿಗೆ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪ , ೨೦೧೬ 


೩೪೩ 


ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ ಹುದ್ದೆ 

ಮೀಸಲಾತಿ ಇತರೆ 


ಪ . ಜಾ 


| 


01 


4000 - 4012 | 


23 


ಕ :12 ,500 


ರಾಜ್ಯ ಮಟ್ಟದ ಉಳಿಕೆ ಮೂಲ ವೃಂದದ ಹುದ್ದೆಗಳು 
ಮೀಸಲಾತಿ | ಇತರೆ | ಮಹಿಳೆ 

- ಅಂ . ವಿ | 


- 24 , 000 


| 


ಷ್ಯ - 35 


ವಿಕಲಚೇತನರ ಹಾಗೂ ಹಿರಿಯ 
ನಾಗರೀಕರ ಸಬಲೀಕರಣ ಇಲಾಖೆಯಲ್ಲಿನ 
ಅಂಧ ಮಕ್ಕಳ ಶಾಲೆಯಲ್ಲಿ ಪದವಿ 
ಪೂರ್ವ ಸಹಾಯಕರು: 
10 + 03 ಹುದ್ದೆಗಳು 


ಪ . ಜಾ 


- 


01 


_ 01 


ಪ . ಪಂ 


01 . 


1) Must have passed PUC or | ಕನಿಷ್ಠ - 18 
equivalent examination ; 

ಪ್ರ, 2ಎ ) . 
2 ) Must possess a Diploma ಪ್ರ 2ಬಿ | 
in Teaching the Blind , ie., 
DSE (VI) from an Institute 
recognized by the 
Rehabilitation Council of 

ಪ. ಜಾ 
India . 

ಪ. ಪಂ 940 
ಪ್ರ 1U 


3)3)3)3) 


ಪ್ರ 3ಎ (38 


ಪ್ರ . 


ಪ್ರ 3ಬಿ | 


ಪ್ರ . 2 ( ಎ ) 


Non -Graduate Assistants in the 
Blind Children School in the Dept. 
of Rehabilitation of Disabled and 
Senior Citizen - 10+ 03 posts 


ಒಟ್ಟು 


ಪ್ರ.2 ( ಬಿ) 
ಸಾ . ಅ . 

| 02 | 02 | 01 | 05 

04 | - 03 | - 02 - 01 | 10 
ಸಂಪೂರ್ಣ ದೃಷ್ಟಿದೋಷ/ ಮಂದ ದೃಷ್ಟಿ ಹೊಂದಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು 
ಅರ್ಹರು 

ಹೈದರಾಬಾದ್ -ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ ಹುದ್ದೆಗಳು 

ಮೀಸಲಾತಿ | ಇತರೆ | 
ಪ . ಜಾ 

| 01 
ಪ . ಪಂ 

| 01 
ಸಾ . ಅ . 

ಒಟ್ಟು 
ಸಂಪೂರ್ಣ ದೃಷ್ಟಿದೋಷ/ ಮಂದ ದೃಷ್ಟಿ ಹೊಂದಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು 
ಅರ್ಹರು 

ರಾಜ್ಯ ಮಟ್ಟದ ಉಳಿಕೆ ಮೂಲ ವೃಂದದ ಹುದ್ದೆಗಳು 
ಮೀಸಲಾತಿ 

- ಇತರೆ 
ಪ. ಜಾ 

01 
ಪ. ಪಂ . | 01 
ಸಾ . ಅ. | 01 


| 01 

03 


4013 - 4015 | 


ಕ :12 ,500 

- 24,000 


1 ) Must have passed PUC or 
equivalent examination ; 


O ] 


ವಿಕಲ ಚೇತನರ ಹಾಗೂ ಹಿರಿಯ 
ನಾಗರೀಕರ ಸಬಲೀಕರಣ ಇಲಾಖೆಯಲ್ಲಿ 
ಅಂಧ ಮಕ್ಕಳ ಶಾಲೆಯಲ್ಲಿ ಚಲನವಲನ 
ಬೋಧಕರು ಗ್ರೇಡ್- 2 - 03 ಹುದ್ದೆಗಳು 
Orientation and Mobility Instructor 
Grade- 2 in the blind children 
School in the Dept. of 
Rehabilitation of Disabled and 
Senior Citizen - 03 posts 


2 ) Must possess a Diploma 
or Certificate in Orientation 
and Mobility awarded by the 
National Institute for visually 
Handicapped , Deharadun or 


ಒಟ್ಟು 


03 


ಮಂದ ದೃಷ್ಟಿಯುಳ್ಳ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರು 


೩೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


ಭಾಗ ೫ 


National Institute for Visually 
Handicapped , Chennai or 
any other Institutions 
recognized by the State 
Government 


4016 – 4301 


25 


| 


ಪೌರಾಡಳಿತ ಇಲಾಖೆಯಲ್ಲಿನ ಮಹಾನಗರ | 3: 11 ,600 
ಪಾಲಿಕೆಗಳ ಕರವಸೂಲಿಗಾರ 0 286 - 21, 000 
( 266 + 20 ಹೈ .ಕ ) ಹುದ್ದೆಗಳು 


Must have passed SSLC or 
its equivalent examination 


ಕನಿಷ್ಠ - 18 
| ಗರಿಷ್ಠ - 35 


ರಾಜ್ಯ ಮಟ್ಟದ ಉಳಿಕೆ ಮೂಲ ವೃಂದದ - 266 ಹುದ್ದೆಗಳು 


3) 


2ಎ 


ಮೀಸಲಾತಿ 


- ಇ 


ಮ 


ಗ್ರಾ ಮಾಸೈ ಕಮಾಅ . 


ಯೋ 


ಅಂ.ವಿ 


3) 


ಪ . ಜಾ 


l # 


13 | 10 | 4 | 


2 


ಪ 3ಎ 738 


3) 


* * 


Bill Collector in the Dept. of 
Municipal Administration - 286 
(266 + 20 HK) Posts. (Corporations) 


3) 


ಪ . ಪಂ . 


2 


| 


4 


| | 


ಪ್ರ .2 ( ಎ ) 


7 


| 


13 


| 10 | 


4 


| 


| 


ಪ. ಜಾ 
ಪ. ಪಂ 
ಪ್ರ 1 


40 


1 * * 


ಪ್ರ . 2( ಬಿ ) 
ಪ್ರ .3 ( ಎ ) 


2 


| 


3 


| 


ಪ್ರ .3 ( ಬಿ ) 


2 | 


5 || 


ಸಾ . ಅ 


2 * * 


| 23 | 44 | 34 | 13 | 


6 


| 6 | 


133 


1 * * * 


1 * * * * 


ಒಟ್ಟು 47 | 89 | 69 | 25 | 10 | 10 | 16 | 266 
** ದೃಷ್ಟಿಮಾಂದ್ಯ, *** ಶ್ರವಣದೋಷ, **** ಚಲನವಲನ ವೈಕಲ್ಯ ( OA, OL, OAL , BL) # 

ಗುರುತಿಸಲಾದ ಇತರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ( ದೃಷ್ಟಿಮಾಂದ್ಯ ಶ್ರವಣದೋಷ/ ಚಲನವಲನ 
ವೈಕಲ್ಯ) 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪ , ೨೦೧೬ 


೩೪೫ 


ಹೈದರಾಬಾದ್ -ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ 20 ಹುದ್ದೆಗಳು 


ಮ 
| 1 


| ಗ್ರಾ ಮಾಸ್ಯೆ ಅಂ.ವಿ 
| 1 | - | - 


ಒಟ್ಟು 
| 3 


ಮೀಸಲಾತಿ ಇ 
- ಪ. ಜಾ 1 

ಪ . ಪಂ . | 1 
ಪ್ರ..- 1 | 1 
ಪ್ರ .. ಎ 
ಪ್ರ .2ಬಿ 


| 


| 


- | - 


ಪ್ರ .3ಎ 


3 


. 


ಪ್ರ .ಡಿಬಿ 
ಸಾ . ಅ . | 2 | 3 

| 14 | 10 
9 | 5 

14 | 20 
ಗುರುತಿಸಲಾದ ಇತರೆ ಅಂಗವಿಕಲ ಅಭ್ಯರ್ಥಿಗಳಿಗೆ (ದೃಷ್ಟಿಮಾಂದ್ಯ 
ಶ್ರವಣದೋಷ/ ಚಲನವಲನ ವೈಕಲ್ಯ ) 


ಒಟ್ಟು 


4302 - 4344 


26 


ಪೌರಾಡಳಿತ ಇಲಾಖೆಯಲ್ಲಿನ ನಗರ | 3 :11,600 
ಸ್ಥಳೀಯ ಸಂಸ್ಥೆಗಳ ಕರವಸೂಲಿಗಾರ 0 | 

- - 21 ,000 
43 ಹುದ್ದೆಗಳು 


Must have passed SSLC or 
its equivalent examination 


ಕನಿಷ್ಠ - 18 
ಗರಿಷ್ಠ - 35 


ರಾಜ್ಯ ಮಟ್ಟದ ಉಳಿಕೆ ಮೂಲ ವೃಂದದ - 43 ಹುದ್ದೆಗಳು 


ಪ್ರ, 2ಎ ) 


ಮೀಸಲಾತಿ 


ಮಾಸೈ | 


ಕಮಾಲಿ 


ಯೋ ಅಂ . ವಿ | ಒಟ್ಟು 


ಪ್ರ 2ಬಿ 


ಪ . ಜಾ 


- 


| 


1 # 


(&L(&L(&L(EL 


ಪ್ರ 3ಎ | 38 


Bill Collector in the Dept. of 
Municipal Administration - 43 
Posts . (Local Bodies ) 


ಪ . ಪಂ . 


ಪ್ರ - 1 


ಪ್ರ. 2( ಎ) 


ಪ. ಜಾ ) 


(ಬಿ) 


| 1 | ² | - 


- 


- 


- 


ಪ್ರ.2 ( ಬಿ ) 
ಪ್ರ .3 ( ಎ ) 


- 


40 


ಪ. ಪಂ 
ಪ್ರ 1 


| 1 | 


ಪ್ರ3(ಬಿ) 


1 | 1 | - | - | 


- | - | 


ಸಾ . ಅ 


| 


2 


| 


43 


ಒಟ್ಟು 12 | 15 9 | 2 | 1 | 1 3 # 
# ದೃಷ್ಟಿಮಾಂದ್ಯ ಶ್ರವಣ ದೋಷ/ ಚಲನವಲನ ವೈಕಲ್ಯ ( OA, OL, OAL, BL) 


೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


ಭಾಗ ೫ 


5 . 


4345 ) 


- 27 


ಕ : 11, 600 


- 21,000 


ವಿಕಲ ಚೇತನರ ಹಾಗೂ ಹಿರಿಯ 
ನಾಗರೀಕರ ಸಬಲೀಕರಣ ಇಲಾಖೆಯಲ್ಲಿ 
ಮ್ಯೂಜಿಕ್ ಟೀಚರ್ 
ಗ್ರೇಡ್- 3 - 01 ಹುದ್ದೆ 


ಹೈದ್ರಾಬಾದ್ -ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ ಹುದ್ದೆಗಳು 

ಮೀಸಲಾತಿ | ಇತರೆ 
ಸಾ . ಅ 

01. 
ಸೂಚನೆ: ಅಂಧ ಅಭ್ಯರ್ಥಿಗೆ ಮೀಸಲಿರುವ ಹುದ್ದೆ 


Music Teacher Grade- 3 in the 
Dept. of Rehabilitation of 
Disabled and Senior Citizen -01 


1) Must have passed in 

S . S .L .C . or equivalent 

examination . 
2) Must have passed 
proficiency in Music 
Examination conducted 
by Govt. of Karnataka or 
any other equivalent 
examination . If no suitable 
candidate with the above 
qualification is available , 
candidates with senior grade 
examination in the Music of 
concerned branch may be 
considered 


post 


4346 - 4579 


28 


1 : 11, 600 - 
21, 000/ 


ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು 
ಲೆಕ್ಕಪತ್ರ ಇಲಾಖೆಯಲ್ಲಿನ ಕಿರಿಯ ಲೆಕ್ಕ 
ಸಹಾಯಕರು - 234 ( 151 + 83 ಹೈ .ಕ.) 
ಹುದ್ದೆಗಳು 


Must have passes PUC in 
Commerce with 
Accountancy as Optional 
Subject 


| ಕನಿಷ್ಠ - 18 
ಗರಿಷ್ಠ - 35 


(೬L 


ರಾಜ್ಯ ಮಟ್ಟದ ಉಳಿಕೆ ಮೂಲ ವೃಂದದ 151 ಹುದ್ದೆಗಳು 
ಮೀಸಲಾತಿ ಇ | ಮ | ಗ್ರಾ ಅಂ . ವಿ ಮಾಸ್ಯೆ ಮಾಅ | ಯೋ .ನಿ. ಅ ಒಟ್ಟು 

ಪ . ಜಾ 7 7 5 ] 1 
ಪ. ಪಂ . 2 1 2 | 1² | - | - | - 6 
ಪ್ರ..-1 || 2 2 | - | - | - 
ಪ್ರ .2ಎ 16 5 |6 | 1* 
ಪ್ರ .2ಬಿ 14 2 6 | 


(೬L 


(೬L 


6 


Junior Accounts Assistant in 
Karnataka State Audit & 
Aaccounts Department - 234 
(151 + 83 HK ) Posts. 


(೬L 


ಪ್ರ.3ಎ 


| 2 | 


ಪ . ಜಾ 


ಪ್ರ.3ಬಿ 


15 


15 


16 


40 


1² 


ಪ . ಪಂ 
ಪ್ರ 1 ) 


- 


ಸಾ . ಅ . 


[ 2 


]19 


]16 


* * * * 


( 61 


14 


ಒಟ್ಟು 39 43 45 | 6 | 10 | 3 | 5 
* ಅಂಧ **** ಚಲನವಲನ ವೈಕಲ್ಯತೆ ( OA , OL, OAL, BL) 
# ಸದರಿ ಹುದ್ದೆಗೆ ಗುರುತಿಸಲಾದ ಅಂಗವಿಕಲ ಅಭ್ಯರ್ಥಿಗಳಿಗೆ ( ಅಂಧ/ ದೃಷ್ಟಿಮಾಂದ್ಯ / 
ಶ್ರವಣದೋಷ/ ಚಲನವಲನ ವೈಕಲ್ಯತೆ) 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


೩೪೭ 


ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ 83 ಹುದ್ದೆಗಳು 


ಮೀಸಲಾತಿ 


ಅಂ . ವಿ ಮಾಸೈ ಕಮಾಅ ಯೋನಿಅ ಒಟ್ಟು 


ಪ . ಜಾ 


| 


4 . 


ಪ . ಪಂ . 


| 


3)| 


| 


ಪ್ರ .2ಎ 


[ 1 


8| 


ಪ್ರ 2ಬಿ 


ಪ್ರ 3ಎ 


| 


3)| 


ಪ್ರ, 3ಬಿ 


- 


( * 


ಸಾ . ಅ . 


12 


( 1819 


1 * * 


6 


| 


3 


| | 


1 * * * 


10 . 


* ಅಂಧ ** ದೃಷ್ಟಿಮಾಂದ್ಯ ** * ಶ್ರವಣದೋಷ 


PR- 73 


ಮನೋಜ್ ಕುಮಾರ್ ಮೀನಾ, ಭಾ . ಆ.ಸೇ ., 

ಕಾರ್ಯದರ್ಶಿ , 
ಕರ್ನಾಟಕ ಲೋಕಸೇವಾ ಆಯೋಗ. 


SC- 200 


೩೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


ಭಾಗ ೫ 


KARNATAKA PUBLIC SERVICE COMMISSION : UDYOGA SOUDHA, BENGALURU - 1. 

NOTIFICATION 


No . PSC 14 RT ( 4) B/ 11 -12, DATED : 07 /11/ 15, 


In pursuance of this Office Notification No. PSC -1/ RTB - 1/2011 dated :17 /05 /2011 the Final select list of candidates for 24 posts 
of PROTECTION OFFICERS in the Department of WOMEN AND CHILD DEVELOPMENT was published on 15 /04 /2014. As per the 
requisition received from the WOMEN AND CHILD DEVELOPMENT Department on 03/08 /2015 , the additional list is prepared in 
accordance with Karnataka Civil Services (Direct Recruitment by competitive Examination and Selection ) (General) (Fifth Amendment) 
Rules 2011 and published for information of the candidates. 

Appointing Authority : Government 
Name of the Department : WOMEN AND CHILD DEVELOPMENT 


SL .NO . 


NAME OF THE CANDIDATE 


INT. NO . 


D _ O _ B 


RESVN . 


QUALIFICATION 


PREMA 


26 


26 


23/11/84 


23 /11/ 84 


GM /W 


GM/W 


B.A LL.B 


PLOT NO . 157, SY NO. 17/ 2 
JADAV LAYOUT, BIDDAPUR COLONY , 
HIRAPUR KALABURAGI - 565103 


NOTE : 


This Additional List is subject to the final decision in W .P . No. 10875/2012 and Hon ble KAT in Appl.No.1169/2013 and 
2911/ 2013 . 


MANOJKUMAR MEENA 1.A . S . 


PR -74 


Secretary , 
Karnataka Public Service Commission . 


SC- 50 


ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗಸೌಧ, ಬೆಂಗಳೂರು - 560 001 

ಸೇರ್ಪಡೆ ಅಧಿಸೂಚನೆ - 3 
ಸಂಖ್ಯೆ : ಇ(2) 3302 / 2015 - 16 / ಪಿಎಸ್‌ಸಿ, ದಿನಾಂಕ: 23 -3 -2016 


ಉಲ್ಲೇಖ: 1) ಆಯೋಗದ ಅಧಿಸೂಚನೆ ಸಂಖ್ಯೆ : ಇ ( 3)133 /2015 - 16 / ಪಿಎಸ್‌ಸಿ, ದಿನಾಂಕ: 30 - 06 - 2015. 


2) ಆಯೋಗದ ಸೇರ್ಪಡೆ ಅಧಿಸೂಚನೆ ಸಂಖ್ಯೆ : ಇ( 2)125 / 2015 -16 /ಪಿಎಸ್‌ಸಿ, ದಿನಾಂಕ: 15 - 09 - 2015. 
3) ಆಯೋಗದ ಸೇರ್ಪಡೆ ಅಧಿಸೂಚನೆ - 2 ಸಂಖ್ಯೆ: ಇ( 2) 3293/2015 - 16 /ಪಿಎಸ್‌ಸಿ, ದಿನಾಂಕ: 15 - 03 - 2016, 


ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿಯಿರುವ ಸಹಾಯಕರು/ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಕರ್ನಾಟಕ 
ನಾಗರಿಕ ಸೇವೆಗಳ ( ಲಿಪಿಕ ಹುದ್ದೆಗಳ ನೇಮಕಾತಿ) ನಿಯಮಗಳು 1978 ಮತ್ತು ಅದರ ತಿದ್ದುಪಡಿಯನ್ವಯ ಆಯೋಗದಿಂದ ಹೊರಡಿಸಲ್ಪಟ್ಟ ಮುಖ್ಯ 
ಅಧಿಸೂಚನೆ ಉಲ್ಲೇಖ (1) ಮತ್ತು ಸೇರ್ಪಡೆ ಅಧಿಸೂಚನೆ ಉಲ್ಲೇಖ ( 2) ಮತ್ತು (3) ಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ ಖಾಲಿಯಿರುವ ಹುದ್ದೆಗಳ ಸಂಖ್ಯೆ 
ಮತ್ತು ವಿವರಗಳನ್ನು ಪ್ರಕಟಿಸಲಾಗಿತ್ತು. 

ಮುಖ್ಯ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಲಾಗಿರುವ ಅವಕಾಶದಂತೆ ಮುಖ್ಯ ಅಧಿಸೂಚನೆಯನ್ನು ಪ್ರಕಟಿಸಿದ ನಂತರದಲ್ಲಿ ಎನ್.ಸಿ.ಸಿ 
ನಿರ್ದೇಶನಾಲಯ , ಬೆಂಗಳೂರು, ಇವರು ತಮ್ಮ ಇಲಾಖೆಯಲ್ಲಿ ಖಾಲಿ ಇರುವ ಸಹಾಯಕರು / ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳ ನೇರ ನೇಮಕಾತಿಗಾಗಿ 
ಪ್ರಸ್ತಾವನೆ ಸಲ್ಲಿಸಿದ್ದು, ಪ್ರಸ್ತುತ ಜಾರಿಯಲ್ಲಿರುವ ಮೀಸಲಾತಿ ನಿಯಮಗಳನ್ವಯ ಸದರಿಯವರು ಸಲ್ಲಿಸಿರುವ ಪ್ರಸ್ತಾವನೆಯು ಕ್ರಮಬದ್ಧವಾಗಿದ್ದು, ಇದನ್ನು 
ಪರಿಗಣಿಸಿ ರಾಜ್ಯ ಮಟ್ಟದ ಉಳಿಕೆ ಮೂಲ ವೃಂದದ 10 ಹುದ್ದೆಗಳನ್ನು ಉಲ್ಲೇಖ (1)ರ ಮುಖ್ಯ ಅಧಿಸೂಚನೆಯಡಿ ಸೇರ್ಪಡೆಗೊಳಿಸಿ ಆಯ್ಕೆ ಪ್ರಕ್ರಿಯೆ 
ಕೈಗೊಳ್ಳಲಾಗುವುದು. ವಿವರಗಳನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಿದೆ. 


ಭಾಗ ೫ 


೩೪೯ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಮಾರ್ಚ್ ೨೪, ೨೦೧೬ 

ಎನ್ .ಸಿ.ಸಿ. ನಿರ್ದೇಶನಾಲಯ , ಬೆಂಗಳೂರು 

ಉಳಿದ ಮೂಲ ವೃಂದದ ಹುದ್ದೆಗಳು - 10 
ಇತರೆ ಮಹಿಳೆ | ಗ್ರಾಮೀಣ | ಮಾ.ಸೈ | 

| ಕ. ಮಾ . ಅ 

ಯೋ .ಅ 
01 


ಪ . ಜಾ . 


ಪ . ಪಂ . 


ಪ್ರ -1 


ಪ್ರ - 2 ( ಎ) 


ಪ್ರ - 2( ಬಿ) 


ಪ್ರ - 3( ಎ) 


ಪ್ರ -3 ( ಬಿ) 


ಸಾ . ಅ 


0 ] 


ಒಟ್ಟು 


02 


05 . 


ಅಂಗವಿಕಲ - * ಅಂಧ/ ದೃಷ್ಟಿಮಾಂದ್ಯ 


PR -75 
SC - 30 


ಮನೋಜ್ ಕುಮಾರ್ ಮೀನಾ, ಭಾ . ಆ. ಸೇ ., 

ಕಾರ್ಯದರ್ಶಿ, 
ಕರ್ನಾಟಕ ಲೋಕಸೇವಾ ಆಯೋಗ. 


ಕೋಲಾರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಛೇರಿ 
ಅಧಿಸೂಚನೆ ಸಂಖ್ಯೆ : ಎಡಿಎಂ 01 / 2016 ದಿನಾಂಕ: 04 - 03 - 2016, 
ಶೀಘ್ರಲಿಪಿಗಾರ ಹುದ್ದೆಗಳ ನೇಮಕಾತಿ ಬಗ್ಗೆ. 


ವಿಷಯ : 


ಉಲ್ಲೇಖ: 1. 


ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಎಲ್‌ಎಡಬ್ಲ್ಯೂ 1937 ಎಲ್‌ಎಸಿ - 2012, ದಿನಾಂಕಃ 27 - 08 - 2012 , 
ಎಲ್ಎ ಡಬ್ಲೂ 230 : ಎಲ್‌ಸಿಇ 2010, ದಿನಾಂಕ 29. 03.2011. 


2. ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ರವರ ಪತ್ರ ಸಂಖ್ಯೆ ಎಲ್‌ಸಿಎ II 36 /2003 ದಿನಾಂಕ 

23. 06. 2011 ಹಾಗೂ ಎಲ್‌ಸಿಎ II 128 /2012 ದಿನಾಂಕಃ 14 . 09. 2012 . 


ಕೋಲಾರ ಜಿಲ್ಲೆ, ನ್ಯಾಯಾಂಗ ಇಲಾಖೆಯಲ್ಲಿ ಖಾಲಿ ಇರುವ ಶೀಘ್ರಲಿಪಿಗಾರರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಈ ಅಧಿಸೂಚನೆಯ 
ಜೊತೆಗೆ ಲಗತ್ತಿಸಿರುವ ಅರ್ಜಿ ನಮೂನೆಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 

ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕ 02 - 04 -2016 ಅಪರಾಹ್ನ 5 - 00 ಗಂಟೆಯವರೆಗೆ . 
1. ಶೀಘ್ರಲಿಪಿಗಾರರು : ಖಾಲಿ ಇರುವ ಹುದ್ದೆಗಳು - 04 , 


ವೇತನ ಶ್ರೇಣಿ : 14550 - 350 - 15600 - 400 - 17200 - 450 - 19000 - 500 - 21000 - 600 - 24600 - 700 - 26700. 


ಹುದ್ದೆಗಳ ವರ್ಗಿಕರಣ 


ಮೀಸಲಾತಿ 


ಮಹಿಳಾ ಅಭ್ಯರ್ಥಿ 


ಇತರೆ 


ಒಟ್ಟು ಹುದ್ದೆಗಳು 


ಪ್ರವರ್ಗ -1 


| 


01 


| 


- 


| 


01 


ಪ್ರವರ್ಗ - 2 ( ಎ ) 


೩೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪ , ೨೦೧೬ 


ಭಾಗ ೫ 


ಮೀಸಲಾತಿ 


ಮಹಿಳಾ ಅಭ್ಯರ್ಥಿ 


ಇತರೆ 


ಒಟ್ಟು ಹುದ್ದೆಗಳು 


ಪ್ರವರ್ಗ - 3 ( ಎ) 


- 01 


ಪ್ರವರ್ಗ - 3 ( ಬಿ ) 


- 


01 


- 01 


ಒಟ್ಟು 


01 


03 


04 


ಶೀಘ್ರಲಿಪಿಗಾರರಿಗೆ ವಿದ್ಯಾರ್ಹತೆ : ಎಸ್.ಎಸ್.ಎಲ್. ಸಿ. ಅಥವಾ ತತ್ಸಮಾನ ಪರೀಕ್ಷೆ ಮತ್ತು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ 

ಕನ್ನಡ ಮತ್ತು ಆಂಗ್ಲ ಎರಡೂ ಭಾಷೆಯಲ್ಲೂ ಹಿರಿಯ ಶ್ರೇಣಿ ಬೆರಳಚ್ಚು ಮತ್ತು ಶೀಘ್ರಲಿಪಿ ಅಥವಾ ತತ್ಸಮಾನ 

ಪರೀಕ್ಷೆಯಲ್ಲಿ ಅರ್ಜಿಗಳನ್ನು ಸ್ವೀಕರಿಸಲು ನಿಗಧಿಪಡಿಸಿರುವ ಕಡೆಯ ದಿನಾಂಕದೊಳಗೆ ಉತ್ತೀರ್ಣರಾಗಿರಬೇಕು. 
ಆಯ್ಕೆಯ ವಿಧಾನ : ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು ನಿಮಿಷ ಒಂದಕ್ಕೆ 120 ಪದಗಳ ದರದಲ್ಲಿ 5 

ನಿಮಿಷಗಳ ಉಕ್ತಲೇಖನವನ್ನು ತೆಗೆದುಕೊಂಡು, ಉಕ್ತಲೇಖನವನ್ನು 45 ನಿಮಿಷಗಳಲ್ಲಿ ಅನುಲಿಪಿ ಮಾಡುವ ಅರ್ಹತಾ 
ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳು ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ 

ಮಾಡಲಾಗುವುದು. 
ಟಿಪ್ಪಣಿ : 

ಅರ್ಹತಾ ಪರೀಕ್ಷೆಯು ಗರಿಷ್ಠ 100 ಅಂಕಗಳನ್ನು ಒಳಗೊಂಡಿದ್ದು, ಅದರಲ್ಲಿ ತೇರ್ಗಡೆಯಾಗಲು ಕನಿಷ್ಟ 50 ಅಂಕಗಳನ್ನು 

ಪಡೆಯಬೇಕು ಮತ್ತು ಸಂದರ್ಶನವು 5 ಅಂಕಗಳನ್ನೊಳಗೊಂಡಿರುತ್ತದೆ. 
ಕರ್ನಾಟಕ ಸರ್ಕಾರ ಆದೇಶ ಸಂಖ್ಯೆ ಡಿಪಿಎಆರ್‌. 59 ಎಸ್.ಸಿ.ಆರ್. 2012 ದಿನಾಂಕ 07.07.2012 ರ ಪ್ರಕಾರ ದಿನಾಂಕ 22.03.2012 ರಿಂದ ಜಾರಿಗೆ 

ಬಂದಿರುವಂತೆ ಗಣಕಯಂತ್ರ (ಕಂಪ್ಯೂಟರ್) ಜ್ಞಾನ ಕಡ್ಡಾಯ. 
ಮಹಿಳಾ ಅಭ್ಯರ್ಥಿಗಳ ಮೀಸಲಾತಿಗಳಲ್ಲಿ ಅರ್ಹ ಅಭ್ಯರ್ಥಿಗಳು ಲಭ್ಯವಿರದೇ ಇದ್ದ ಪಕ್ಷದಲ್ಲಿ, ಆ ಹುದ್ದೆಗಳನ್ನು ಆಯಾ ಪಂಗಡಗಳ ಇತರೆ 
ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. 

ಅರ್ಹತಾ ಪರೀಕ್ಷೆಗೆ ಹಾಗೂ ಸಂದರ್ಶನಕ್ಕೆ ಆಯ್ಕೆಯಾಗುವ ಅಭ್ಯರ್ಥಿಗಳು ಕೋಲಾರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಛೇರಿಗೆ ತಮ್ಮ ಸ್ವಂತ 
ಖರ್ಚಿನಲ್ಲಿ ಹಾಜರಾಗತಕ್ಕದ್ದು. 

ವಯೋಮಿತಿ: 


1 


bb 


ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 


ಅ. ಕನಿಷ್ಠ 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
ಆ. ಗರಿಷ್ಠ ವಯೋಮಿತಿ 
ಸಾಮಾನ್ಯ ವರ್ಗ 

35 ವರ್ಷ 
2ಎ , 3ಬಿ, 3ಎ 

38 ವರ್ಷ 
ಪ್ರವರ್ಗ - 1 

40 ವರ್ಷ 
ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು ಗರಿಷ್ಠ ವಯಸ್ಸನ್ನು ಮೀರಿರಕೂಡದು. 
ವಯೋಮಿತಿ ಸಡಲಿಕೆ : ಈ ಕೆಳಗಿನ ಸಂದರ್ಭಗಳಲ್ಲಿ ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಆಯಾ ಅಭ್ಯರ್ಥಿಗಳಿಗೆ ನಮೂದಿಸಿರುವ ಮಟ್ಟಿಗೆ 

ಹೆಚ್ಚಿಸಲಾಗುವುದು. 
1. ಅಭ್ಯರ್ಥಿಯು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ 

ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಗೊಂಡು 
ಕರ್ನಾಟಕ ರಾಜ್ಯ ಸರ್ಕಾರದ ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ್ದಲ್ಲಿ 
ಗರಿಷ್ಠ ವಯೋಮಿತಿಯನ್ನು ಅವರು ಎಷ್ಟು ವರ್ಷಗಳ ಅವಧಿಗೆ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿರುವರೋ ಅಥವಾ ಹಿಂದೆ ಸಲ್ಲಿಸಿದ್ದರೋ 
ಅಷ್ಟು ವರ್ಷಗಳು ಅಥವಾ 10 ವರ್ಷಗಳ ಅವಧಿ , ಎರಡರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳ ಸಡಿಲಿಕೆಯನ್ನು 

ನೀಡಲಾಗುವುದು. 
2. ಅಭ್ಯರ್ಥಿಯು ಮಾಜಿ ಸೈನಿಕನಾಗಿದ್ದಲ್ಲಿ, ಅವನು ಸಶಸ್ತ್ರ ದಳಗಳಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವನೋ ಆ ವರ್ಷಗಳಿಗೆ 3 

ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳು. 
3. ಅಭ್ಯರ್ಥಿಯು ವಿಧವೆಯಾಗಿದ್ದಲ್ಲಿ ಮತ್ತು ಜೀತ ಕಾರ್ಮಿಕನಾಗಿದ್ದಲ್ಲಿ 10 ವರ್ಷಗಳು . 


ಭಾಗ ೫ ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮಾರ್ಚ್ ೨೪, ೨೦೧೬ 

೩೫೧ 
ಪರಿವೀಕ್ಷಣಾ ಅವಧಿ : 

ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ಸೇವಾ ನಿಯಮ ( ಪರಿವೀಕ್ಷಣೆ ನಿಯಮಗಳು), 1977ರ ಪ್ರಕಾರ 2 ವರ್ಷಗಳ ಕಾಲ ಪರಿವೀಕ್ಷಣಾ 
ಅವಧಿಯಲ್ಲಿರುತ್ತಾರೆ. ಈ ಅವಧಿಯಲ್ಲಿ ಅಭ್ಯರ್ಥಿಗಳು ಅವರುಗಳ ಹುದ್ದೆಗೆ ನಿಗಧಿಪಡಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ ಮತ್ತು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾಗಬೇಕು. 


ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ವಿಧಾನ : 


ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ನೇಮಕಾತಿ ಪ್ರಾಧಿಕಾರದಿಂದ ನಿರಾಕ್ಷೇಪಣಾ ಪ್ರಮಾಣಪತ್ರವನ್ನು ಪಡೆದು, ಅರ್ಜಿಗಳನ್ನು 
ಸಂಬಂಧಿತ ನೇಮಕಾತಿ ಪ್ರಾಧಿಕಾರದ ಮೂಲಕ ಕಳುಹಿಸಬೇಕು. 
ಅರ್ಜಿ ಸಲ್ಲಿಸುವ ವಿಧಾನ : 

ಈ ಪ್ರಕಟಣೆಯಲ್ಲಿ ಲಗತ್ತಿಸಿರುವ ಅರ್ಜಿ ನಮೂನೆಯನ್ನು ಬೆರಳಚ್ಚು ಮಾಡಿ/ಕಂಪ್ಯೂಟರ್ ಮೂಲಕ ತಯಾರಿಸಿ, ಅರ್ಜಿಯನ್ನು ತಮ್ಮ ಸ್ವಂತ 
ಕೈಬರಹದಲ್ಲಿ ತಮಗೆ ಅನ್ವಯಿಸುವ ಎಲ್ಲಾ ಅಂಕಣಗಳನ್ನು ಭರ್ತಿ ಮಾಡುವುದು. ಅಭ್ಯರ್ಥಿಯು ತನ್ನ ಇತ್ತೀಚಿನ ಪಾಸ್‌ಪೋರ್ಟ್ ಅಳತೆಯ ಭಾವಚಿತ್ರವನ್ನು 
ಅರ್ಜಿಯ ಮೇಲೆ ಅಂಟಿಸಿ, ಅದರ ಮೇಲೂ ಸಹ ಸಹಿ ಮಾಡುವುದು ಹಾಗೂ ಅರ್ಜಿ ನಮೂನೆಯ ಕೊನೆಯಲ್ಲಿ ಘೋಷಣೆಯ ನಂತರ ಸಹಿ 
ಮಾಡುವುದು. ಹುದ್ದೆಗೆ ಸಂಬಂಧಿಸಿದಂತೆ ವಿದ್ಯಾರ್ಹತೆ, ವಯಸ್ಸು ಮತ್ತು ಕೋರಿರುವ ಮೀಸಲಾತಿಗೆ ಸಂಬಂಧಿಸಿದಂತೆ ಪ್ರಮಾಣ ಪತ್ರಗಳನ್ನು ಅಧಿಕೃತ 
ಅಧಿಕಾರಿಗಳಿಂದ ಪಡೆದು, ಅವುಗಳ ನಕಲುಗಳನ್ನು ಸ್ವಯಂ ದೃಢೀಕರಿಸಿ ಅರ್ಜಿಯಾಂದಿಗೆ ಲಗತ್ತಿಸಿ ಅರ್ಜಿಯನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಧೀಶರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಕೋಲಾರ - 563101 , ಇವರಿಗೆ ದಿನಾಂಕ : 02 - 04 - 2016 ಅಪರಾಹ್ನ 5 - 00 ಗಂಟೆಯೊಳಗೆ 
ತಲುಪುವಂತೆ ಕಳುಹಿಸುವುದು . 


ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲಾತಿಗಳು: 


ಅಭ್ಯರ್ಥಿಗಳು ಈ ಕೆಳಕಂಡ ದಾಖಲಾತಿಗಳ ಸ್ವಯಂ ದೃಢೀಕರಿಸಿದ ಒಂದು ಪ್ರತಿಯನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕು. 
1. ಇತ್ತಿಚಿನ ಪಾಸ್‌ಪೋರ್ಟ್ ಅಳತೆಯ ಭಾವಚಿತ್ರ . 
2. ಜನ್ಮ ದಿನಾಂಕದ ಧೃಡೀಕರಣಕ್ಕಾಗಿ ಎಸ್‌ಎಸ್‌ಎಲ್‌ಸಿ ಅಂಕ ಪಟ್ಟಿ/ಕ್ಯುಮುಲೇಟೀವ್ ರೆಕಾರ್ಡ್ /ಇನ್ನಾವುದೇ ಅಧಿಕೃತ ದಾಖಲಾತಿಗಳು. 
3. ವಿದ್ಯಾರ್ಹತೆಯ ಬಗ್ಗೆ ಅಂಕಪಟ್ಟಿಗಳು. 
4. ಪ್ರವರ್ಗ -1 ರ ಅಭ್ಯರ್ಥಿಗಳು ನಮೂನೆ - ಇ ಯಲ್ಲಿ ಮತ್ತು 2- ಎ , 3 - ಎ ಮತ್ತು 3 - ಬಿ ಗೆ ಸೇರಿದ ಅಭ್ಯರ್ಥಿಗಳು ನಮೂನೆ ಎಫ್ ನಲ್ಲಿ 

ಸಂಬಂಧಿಸಿದ ತಹಶೀಲ್ದಾರರಿಂದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಪಡೆದು ಸಲ್ಲಿಸಬೇಕು. 
5. ವಿಧವೆಯರು, ಜೀತ ಕಾರ್ಮಿಕರು ವಯೋಮಿತಿ ರಿಯಾಯ್ತಿ ಕೋರಲು ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣಪತ್ರವನ್ನು ಸಲ್ಲಿಸುವುದು. 
6. ಅರ್ಜಿಯನ್ನು ಕಳುಹಿಸಲು ನಿಗಧಿಪಡಿಸಿದ ದಿನಾಂಕದಂದು 6 ತಿಂಗಳ ಒಳಗೆ ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳು ನೀಡಿರುವ ನಡತೆ 

ಪ್ರಮಾಣಪತ್ರವನ್ನು ಸಲ್ಲಿಸುವುದು. 


7. ಸ್ವಯಂ ವಿಳಾಸವಿರುವ ರೂ 5/ - ಅಂಚೆ ಚೀಟಿ ಅಂಟಿಸಿರುವ ಲಕೋಟೆಯನ್ನು ಅರ್ಜಿಯೊಂದಿಗೆ ಲಗತ್ತಿಸುವುದು. 


ವಿಶೇಷ ಸೂಚನೆ: 


ಅರ್ಜಿಯೊಂದಿಗೆ ಲಗತ್ತಿಸುವ ಎಲ್ಲಾ ಪ್ರಮಾಣಪತ್ರಗಳು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು ಇಲ್ಲವೇ 
ಕೊನೆಯ ದಿನಾಂಕದಂದು ಸಿಂಧುವಾಗಿರಬೇಕು ಮತ್ತು ಕಡ್ಡಾಯವಾಗಿ ಸ್ವಯಂ ದೃಡೀಕರಿಸಿರಬೇಕು. 

ಯಾವುದೇ ಅಭ್ಯರ್ಥಿಯು ಸರ್ಕಾರಿ/ ಸರ್ಕಾರೇತರ ಅಧಿಕಾರಿಗಳಿಂದ ತನ್ನ ಅಭ್ಯರ್ಥಿತ್ವದ ಬಗ್ಗೆ ಪ್ರಭಾವ ಬೀರಿದರೆ ಅಂತಹ ಅಭ್ಯರ್ಥಿಗಳು 
ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ. 

ಯಾವುದೇ ಅಭ್ಯರ್ಥಿಯು ಸಂದರ್ಶನದ ಬಗ್ಗೆ ಮಾಹಿತಿ ಬರದಿದ್ದರೆ, ಅವರು ಸಂದರ್ಶನಕ್ಕೆ ಅರ್ಹರಲ್ಲ ಎಂದು ತಿಳಿಯುವುದು ಮತ್ತು ಈ ಬಗ್ಗೆ 
ಯಾವುದೇ ಪತ್ರ ವ್ಯವಹಾರವನ್ನು ಮಾಡಲಾಗುವುದಿಲ್ಲ. 

ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವಜನಿಕ ರಜೆಯಾಗಿದ್ದರೆ ಮುಂದಿನ ಕಛೇರಿ ಕೆಲಸದ ದಿನ ಅರ್ಜಿ 
ಸಲ್ಲಿಸಲು ಕಡೆಯ ದಿನಾಂಕ ಎಂದು ತಿಳಿಯುವುದು . 

ರಾಜೇಂದ್ರ ಬದಾಮಿಕರ 


ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು , ಕೋಲಾರ . 


೩೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪, ೨೦೧೬ 


ಭಾಗ ೫ 


ಅರ್ಜಿ ನಮೂನೆ 


ರವರಿಗೆ, 


ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಕೋಲಾರ. 


ಅಭ್ಯರ್ಥಿಯ ಇತ್ತೀಚಿನ 

ಪಾಸ್‌ಪೋರ್ಟ್ 
ಅಳತೆಯ ಭಾವಚಿತ್ರದ 
ಮೇಲೆ ಸಹಿ ಮಾಡಿ 

ಅಂಟಿಸುವುದು 


ತಮ್ಮ ಕಛೇರಿಯ ಅಧಿಸೂಚನೆ ಸಂಖ್ಯೆ ಎಡಿಎಂ/ 01 /2016 , ದಿನಾಂಕ : 04 - 03 - 2016 ರ ಮೇರೆಗೆ ನಾನು ಶೀಘ್ರಲಿಗಾರರ ಹುದ್ದೆಗೆ 
ಅರ್ಜಿಯನ್ನು ಸಲ್ಲಿಸುತ್ತಿದ್ದೇನೆ ಮತ್ತು ಈ ಕೆಳಕಂಡ ಮಾಹಿತಿಯನ್ನು ಒದಗಿಸುತ್ತಿದ್ದೇನೆ. 


ಅಭ್ಯರ್ಥಿಯ ಹೆಸರು 


( ದಪ್ಪ ಅಕ್ಷರಗಳಲ್ಲಿ) 


ತಂದೆ /ಗಂಡನ ಹೆಸರು 


ತಾಯಿಯ ಹೆಸರು 


ಜನ್ಮ ದಿನಾಂಕ 


ವರ್ಷ 


ತಿಂಗಳು 


ದಿನ 


ವಯಸ್ಸು ( ಅರ್ಜಿಯನ್ನು ಸ್ವೀಕರಿಸಲು ನಿಗಧಿಪಡಿಸಿರುವ 
ಕೊನೆ ದಿನಾಂಕದಂದು ಅಭ್ಯರ್ಥಿ ವಯಸ್ಸು) 


ಲಿಂಗ 


ರಾಷ್ಟ್ರೀಯತೆ, ಧರ್ಮ ಮತ್ತು ಜಾತಿ 


ವೈವಾಹಿಕ ಸ್ಥಿತಿ 


ಕೋರುವ ಮೀಸಲಾತಿಗಳು( 2ಎ , 3ಎ, 3ಬಿ ಮತ್ತು 
ಪ್ರವರ್ಗ-1) ಮೀಸಲಾತಿಯನ್ನು ಸ್ಪಷ್ಟವಾಗಿ 
ನಮೂದಿಸತಕ್ಕದ್ದು ಮತ್ತು ಪ್ರಮಾಣ ಪತ್ರದ ಸ್ವಯಂ 
ದೃಢೀಕೃತ ನಕಲನ್ನು ಲಗತ್ತಿಸಬೇಕು) 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪ , ೨೦೧೬ 


೩೫೩ 


ಗರಿಷ್ಟ 


ಗಳಿಸಿದ ಅಂಕಗಳು 


ವಿದ್ಯಾರ್ಹತೆ : (ಸ್ವಯಂ ದೃಢೀಕೃತ 
ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು) ಅನ್ವಯಿಸುವ 
ವಿದ್ಯಾರ್ಹತೆ ಅಂಕಣ ಗಳನ್ನು ಮಾತ್ರ ಭರ್ತಿ 
ಮಾಡುವುದು 


ತೇರ್ಗಡೆಯಾದ 
ತಿಂಗಳು ಮತ್ತು 
ವರ್ಷ 


ಅಂಕಗಳು 


ಎಸ್.ಎಸ್.ಎಲ್. ಸಿ; 


ಕನ್ನಡ ಬೆರಳಚ್ಚು ( ಹಿರಿಯ ಶ್ರೇಣಿ) 


ಆಂಗ್ಲ ಬೆರಳಚ್ಚು ( ಹಿರಿಯ ಶ್ರೇಣಿ) 


ಕನ್ನಡ ಶೀಘ್ರಲಿಪಿ ( ಹಿರಿಯ ಶ್ರೇಣಿ) 


ಆಂಗ್ಲ ಶೀಘ್ರಲಿಪಿ ( ಹಿರಿಯ ಶ್ರೇಣಿ) 


ಕಂಪ್ಯೂಟರ್ ಜ್ಞಾನದ ಪ್ರಮಾಣಪತ್ರ 


ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿರುವಿರಾ ? 
( ಸರ್ಕಾರಿ ಸೇವೆಯಲ್ಲಿದ್ದಲ್ಲಿ ನೇಮಕಾತಿ 
ಪ್ರಾಧಿಕಾರದಿಂದ ಪಡೆದ ನಿರಾಕ್ಷೇಪಣಾ ಪತ್ರದ 
ನಕಲನ್ನು ಲಗತ್ತಿಸಬೇಕು) 


ಅಭ್ಯರ್ಥಿಯ ಅಂಚೆ ವಿಳಾಸ ಮತ್ತು ದೂರವಾಣಿ 
ಸಂಖ್ಯೆ 


13 


| 


ನಿಮ್ಮ ಸ್ವವಿಳಾಸವಿರುವ ರೂ .5/- ರ ಅಂಚೆ ಚೀಟಿ 
ಅಂಟಿಸಿರುವ ಲಕೋಟೆಯನ್ನು ಲಗತ್ತಿಸಿದ್ದೀರ? 


ಈ ಮೇಲ್ಕಂಡ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣಿಕರಿಸುತ್ತೇನೆ ಹಾಗೂ ಒಂದು ವೇಳೆ ಮೇಲ್ಕಂಡ ಮಾಹಿತಿಗಳು ತಪ್ಪು ಎಂದು 
ಕಂಡು ಬಂದಲ್ಲಿ ನನ್ನ ಅಭ್ಯರ್ಥಿತ್ವವನ್ನು ರದ್ದು ಪಡಿಸಬಹುದೆಂದು ಘೋಷಿಸುತ್ತೇನೆ. 


ಸ್ಥಳ : 
ದಿನಾಂಕ : 
PR -70 


ಅಭ್ಯರ್ಥಿಯ ಸಹಿ . 


SC-10 


೩೫೪ 


R .N .I. No . KARBIL /2001/47147 POSTAL REGN . No. RNP /KA/BGS/2202 /2014 -16 
Licensed to post without prepayment WPP No . 297 
ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೪ , ೨೦೧೬ 

ಭಾಗ ೫ 
FORM -1 

(See Rule 9) 

DEPARTMENT OF EDUCATION 
Navoda vidya samsthe Motebennur Tq :-Byadgi Dist:-Haveri 

DATED : 20- 02- 2016 , 

NOTIFICATION 
Shri MALLIKARJUN S /O FAKKIRAPPA KILLIKYATAR working as Primary School Teacher in the Education Departmentof/ 
office of NAVODAY PRIMARY SCHOOL MOTEBENNUR is permitted to change his name to Shri MALLIKARJUN S /O FAKKIRAPPA 
MOORE . 
PD C /n . 25 

ಉಪ ನಿರ್ದೇಶಕರು ( ಆಡಳಿತ) | 
SC - 10 

ಸಾರ್ವಜನಿಕ ಶಿಕ್ಷಣ ಇಲಾಖೆ, ಹಾವೇರಿ 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


